ಸ ೯ಟಕ ಸ್ಕೌ ಟ್‌ ಮ ತ್ತು ಗೈಡ್‌ ವಾರ್ತಾ ಪತ್ರ ) 


KARNATAKA SCOUT & GUIDE NEWS LETTER 


ಮಳೆರಾಂತುನ ಚೆಲ್ಲಾಟದ ನಡುವೆ 


ವರುಣನ ಕೃಪಾಶೀರ್ವಾದದ ನಡುವೆ ಕೋಲಾರದ ಬಾಲಕರ 
ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಭಾರತ ಸ್ಕೌಟ್ಸ್‌ 
ಮತ್ತು ಗೈಡ್ಸ್‌ ಸಂಸ್ಥೆಯ ಆಶ್ರಯದಲ್ಲಿ 2.11.2000ದಂದು 
24ನೆಯ ರಾಜ್ಯಮಟ್ಟದ ಕಬ್ಸ್‌ ಹಾಗೂ ಬುಲ್‌ಬುಲ್ಸ್‌ ಉತ್ಸವಕ್ಕೆ 
ವರ್ಣರಂಜಿತ ಚಾಲನೆ ದೊರೆಯಿತು. 


ಜಿಲ್ಲಾ ಸಚಿವ ವಿ. ಮುನಿಯಪ್ಪನವರು ಜಿಲ್ಲಾ ಪಂಚಾಯತ್‌ 
ಅಧ್ಯಕ್ಷರಾದ ಅಶೋಕ್‌ ಕೃಷ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ಆಕರ್ಷಕ 
ಕರಕುಶಲ ದೀಪಸ್ಥಂಭದಲ್ಲಿ ಜ್ಕೋತಿ ಬೆಳಗಿಸುವ ಮೂಲಕ ೫ 
ದಿನಗಳ ಉತ್ಸವದ ಉದ್ಭಾಟನೆ ಮಾಡಿದಾಗ, ಸಹಸ್ರಮಾನದ 
ಶಾಂತಿಮಿತ್ರ ಸಂದೇಶ ಹೊತ್ತ ಬೆಲೂನ್‌ಗಳು ಗಗನಕ್ಕೆ ಹಾರಿದವು, 
ಪಟಾಕಿಗಳು ಸಿಡಿದವು, ಎಳೆಯರು ಚಪ್ಪಾಳೆ ತಟ್ಟಿದರು. 


ಉತ್ಸವದ ಸಂಕೇತ, ಕಬ್ಸ್‌. ಬುಲ್‌ಬುಲ್ಸ್‌ ಚಿನ್ಹೆಗಳೊಂದಿಗೆ 
ಕಣ್ಮನ ಸೆಳೆಯುವ ರೀತಿಯಲ್ಲಿ ಸಿದ್ಧವಾಗಿದ್ದ ವೇದಿಕೆಗೆ 
ಅತಿಥಿಗಳನ್ನು ಕಾಲೇಜಿನ ದ್ವಾರದಿಂದ ಬ್ಮಾಂಡ್‌ ತಂಡದೊಂದಿಗೆ, 


ಉತ್ಸವದಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತಿರುವ 
ಕಬ್‌ ಮತ್ತು ಬುಲ್‌ ಬುಲ್‌ ಮಕ್ಕಳು. 


ಪಕ್ಷಿ ವೃಂದದ ವೇಷದಾರಿ ಮಕ್ಕಳ ನಾಟ್ಕದೊಂದಿಗೆ 


ಕರೆತರಲಾಯಿತು. 


ಉತ್ಸವ ಉದ್ಭಾಟನೆಯಾಗುತ್ತಿದ್ದಂತೆಯೇ ಮಳೆ ಸುರಿಯಲು 
ಆರಂಭವಾದರೂ, ಮಕ್ಕಳು ಚದುರದೆ ಶಿಸ್ತಿನಿಂದ ಇದ್ದುದು, 
ಅತಿಥಿಗಳೂ ತಮ್ಮ ಕರ್ತವ್ಯ ನಿರ್ವಹಿಸುವಂತೆ ಮಾಡಿತು. ಸ್ಕೌಟ್‌ 


_ ಮಕ್ಕಳು ಮಳೆ ಬರಲಿ, ಬಿಸಿಲಿರಲಿ ತಮ್ಮ ಕರ್ತವ್ಯ, ನಿರ್ವಹಣೆ 


ಯಲ್ಲಿ ಹಿಂದೆ ಹೋಗುವುದಿಲ್ಲ ಎಂಬುದಕ್ಕೆ ಇದು ಸಾಕ್ಷಿ ಎಂದು 
ಜಿಲ್ಲಾ ಸ್ಕೌಟ್ಸ್‌ ಆಯುಕ್ತ ಕೆ.ವಿ. ಶಂಕರಪ್ಪ ಹೇಳಿದರು. 


ಎಳೆಯ ಮಕ್ಕಳಿಂದ ಆಕರ್ಷಕ ನೃತ್ಮ ಹಾಗೂ ಸಾಕ್ಷರತಾ 
ಸಮಿತಿಯ ರಾಜಪ್ಪ ಸಂಗಡಗರಿಂದ ಸ್ವಚ್ಛ ಗ್ರಾಮ ಹಾಗೂ 
ಸಾಕ್ಷರತೆ ಬಗೆಗೆ ಎರಡು ಗೀತೆಗಳಾದವು. 


ಮಕ್ಕಳು ಮಳೆಯಲ್ಲಿ, ಅತಿಥಿಗಳು ಕೊಡೆಯಲ್ಲಿ ಎಂದು 
ಪತ್ರಕರ್ತರು ಬರೆಯಲು ಸಾಧ್ಯವಾಗದಂತೆ ಅತಿಡಿಗಳೂ 
ಮಕ್ಕಳೊಡನೆ ಮಳೆಯಲ್ಲಿಯೇ ಇದ್ದರು ಎಂದು ಅಶೋಕ್‌ 
ಕೃಷ್ಣಪ್ಪನವರು ಹೇಳಿದರು. 


ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾನ್ಶ ಸಚಿವರಾದ 
ಶ್ರೀ ವಿ. ಮುನಿಯಪ್ಪ, ಶ್ರೀ ಕೊಂಡಜ್ಜಿ ಬಿ. ಷಣ್ಮುಖಪ್ಪ ಹಾಗು ಇತರ 
ಗಣ್ಕರನ್ನು ಉತ್ಸವಕ್ಕೆ ಸ್ವಾಗತಿಸುತ್ತಿರುವ ಬುಲ್‌ ಬುಲ್‌ ಮಕ್ಕಳು. 


11121: NEWS LETTER 


ವರುಣನ ಕಣ್ಣಾಮುಚ್ಚಾಲೆ ನಡುವೆಯೇ ಉದ್ದಾಟನಾ 
ಸಮಾರಂಭ ಅರ್ಥವತ್ತಾಗಿ, ಯಶಸ್ವಿಯಾಗಿ ನಡೆಯಿತು. 


ಸ್ಕೌಟ್ಸ್‌ನಲ್ಲಿ ಸೇರುವುದೇ ಒಂದು ಭಾಗ್ಯ 


24ನೆಯ ಕಬ್ಸ್‌ ಮತ್ತು ಬುಲ್‌ಬುಲ್ಸ್‌ ಉತ್ಸವಕ್ಕೆ ಚಾಲನೆ 
ನೀಡಿದ ಶುಭಘಳಿಗೆಯಲ್ಲಿ ವರುಣರಾಯನೂ ಸಂತಸದಿಂದ 
ತುಂತುರು ಹನಿಗಳನ್ನು ಉದುರಿಸುವ ಮೂಲಕ ಉತ್ಸವ 
ಯಶಸ್ವಿಯಾಗಲೆಂದು ಹರಸಿದ. 


ಉತ್ಸವವನ್ನು ವಿಧ್ಯುಕ್ತವಾಗಿ ಉದ್ಭಾಟಿಸಿದ ಜಿಲ್ಲಾ ಉಸ್ತುವಾರಿ 
ಸಚಿವ ವಿ. ಮುನಿಯಪ್ಪನವರು ಶಿಸ್ತಿಗೆ ಮತ್ತೊಂದು ಹೆಸರಾದ 
ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಸಂಸ್ಥೆಗೆ ಸೇರಿರುವ ಮಕ್ಕಳು ತುಂಬಾ 
ಅದೃಷ್ಟವಂತರು. ಎಳೆಯರಲ್ಲಿ ಜಾತೀಯತೆ ಇರುವುದಿಲ್ಲ. 
ಪ್ರಾದೇಶಿಕ ಭಾವನೆ ಇಲ್ಲ, ಧರ್ಮಗಳ ಕಂದರವೂ ಇಲ್ಲ. ಇಂಥ 
ಮಕ್ಕಳಿಗೆ ಶಿಕ್ಷಣದ ಮೂಲಕ ಮಾನವೀಯತೆಯನ್ನು ತುಂಬುವ, 
ಅವರಿಗೊಂದು ಧ್ಮೇಯ ಗುರಿ ನೀಡುವ, ಶಕ್ತಿಯನ್ನು ಕೊಡುವ 
ಕೆಲಸವಾಗುತ್ತಿರುವುದು ಸಂತಸದ ಸಂಗತಿ ಎಂದು ನುಡಿದರು. 


ಶಿಸ್ತುಬದ್ದ ಜೀವನ ಶಿಕ್ಷಣ ಇಂದು ಅಗತ್ಯವಾಗಿದೆಯೆಂದ 
ಅವರು ಸ್ಕೌಟ್ಸ್‌ ಹಾಗೂ ಗೈಡ್ಸ್‌ ಸಂಸ್ಥೆಯಲ್ಲಿ ಸಕ್ರಿಯವಾಗಿ 
ತೊಡಗಿಸಿಕೊಂಡಾಗ ತಮಗೆ ಅರಿವಿಲ್ಲದಂತೆ ಶಿಸ್ತು ಮೂಡುವುದು. 
ರಾಷ್ಟ್ರದಲ್ಲಿ ಶಿಸ್ತುಬದ್ದ ಸಮಾಜ ನಿರ್ಮಾಣಕ್ಕೆ ಇಂಥ ಉತ್ಸವಗಳು 
ಮೂಲಭೂತ ನೆರವು ನೀಡಲಿ ಎಂದು ಆಶಿಸಿದರು. 

ಜಿಲ್ಲಾ ಸೌ 


ಟ್ಸ್‌ ಸಂಸ್ಥೆಗೆ ತರಬೇತಿ ಕೇಂದ್ರ ತೆರೆಯಲು ಜಮೀನು 
ಮಂಜೂರು ಮಾಡುವ ಭರವಸೆ ನೀಡಿದ ಜಿಲ್ಲಾ ಉಸ್ತುವಾರಿ 
ಸಚಿವರು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಲು ಜಿಲ್ಲಾದಿಕಾರಿಗಳಿಗೆ 
ಸೂಚಿಸಿದರು. 


ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ 
ಅಶೋಕ್‌ಕೃಷ್ಣಪ್ಪನವರು ಮಳೆಯಲ್ಲಿಯೂ ಮಕ್ಕಳು ಚದುರದೆ 
ಇದ್ದುದನ್ನು ಪ್ರಶಂಸಿಸಿ, ಮಕ್ಕಳಿಂದ ನಾವು ಇಂದು ದೃಢನಿರ್ಧಾರ, 
ಶಿಸ್ತು ಕಲಿಯುವಂತೆ ಆಯಿತು ಎಂದರಲ್ಲದೆ ಇಂಥ ಉತ್ಸವಗಳಿ 


ಅಗತ್ಯ ನೆರವು ನೀಡುವುದಾಗಿ ತಿಳಿಸಿದರು. | 


ಅಮೆರಿಕಾ ಸಂಯುಕ್ತ ಸಂಸ್ಥಾನದ ಉತ್ತರ ಕ್ಯಾಲಿಫೋರ್ನಿಯಾ 
ಕನ್ನಡ ಕೂಟದ ಅಧ್ಯಕ್ಷ ಪ್ರಭುದೇವ್‌ ಅವರು ಎಳೆಯರು ಈಗಲೇ 


ಉತ್ಸವವನ್ನು ಉದ್ದಾಟಿಸುತ್ತಿರುವ ಮಾನ್ಯ ಸಚಿವರಾದ 
ಶ್ರೀ ವಿ. ಮುನಿಯಪ್ಪನವರು ಹಾಗು ಜಿಲ್ಲಾಧಿಕಾರಿ 
ಶ್ರೀ ಸಯ್ಯದ್‌ ಸಮೀರ್‌ ಪಾಷಾ. 


KARNATAKA SCOUT & GUIDE NEWS LETTER 


ಜೀವನದಲ್ಲಿ ಒಂದು ಗುರಿ, ಧ್ಯೇಯ ಇಟ್ಟುಕೊಂಡು, ಅದರ 
ಸಾಧನೆಗೆ ಶ್ರಮಿಸಬೇಕೆಂದೂ, ಮುಂದಿನ ಭವಿಷ್ಯವನ್ನು ಯೋಜಿಸಿ, 
ಯೋಚಿಸಬೇಕೆಂದರು. ಸುತ್ತಲಿನ ಪರಿಸರವನ್ನು ಸ್ವಚ್ಛ ಮಾಡುವಲ್ಲಿ 
ಮಕ್ಕಳು ಗಮನಹರಿಸಬೇಕೆಂದರು. 


ಜಿಲ್ಲಾಧಿಕಾರಿಗಳೂ, ಉತ್ಸವದ ಕಾರ್ಯಾಧ್ಯಕ್ಷರೂ ಆದ 
ಸೈಯದ್‌ ಜಮೀರ್‌ ಪಾಷಾ ಅವರು ಸ್ಕೌಟ್‌ ಸಂಸ್ಥೆಗೆ ಅಗತ್ಯವಾದ 
ಜಮೀನು ಮಂಜೂರು ಮಾಡುವ ಭರವಸೆ ನೀಡಿದರು. 


ಜಿಲ್ಲಾ ಕೃಷಿಕ ಸಮಾಜದ ನಿರ್ದೇಶಕ ಎಸ್‌. ರಮೇಶ್‌ ಅವರು 
ಮಾತನಾಡಿ ಎಳೆಯ ವಯಸ್ಸಿನಲ್ಲಿ ಶಿಸ್ತು, ಸಂಯಮ ಬೆಳೆಸಿಕೊಂಡು 
ಮಕ್ಕಳು ಭವಿಷ್ಯದಲ್ಲಿ ಭದ್ರ ಭಾರತದ ನಿರ್ಮಾತೃಗಳಾಗುವುದರಲ್ಲಿ 
ಸಂದೇಹವಿಲ್ಲ ಎಂದರು. 


ಜಿಲ್ಲಾ ಪಂಚಾಯಥ್‌ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ 
ಎಂ.ಕೆ. ಬಲದೇವಕೃಷ್ಣ ಉತ್ಸವದ ಸಂದೇಶ, ಸಹಸ್ರಮಾನದ 
ಶಾಂತಿಮಿತ್ರ, ಮಕ್ಕಳು ಶಾಂತಿ ಪ್ರಿಯರಾಗಿ ರಾಷ್ಟ್ರದ ಏಳಿಗೆಗೆ 
ಶ್ರಮಿಸಲಿ ಎಂದರು. 


ಸ್ಕೌಟ್ಸ್‌ ಮತ್ತು ಗೈಡ್ಸ್‌ನ ರಾಷ್ಟ್ರೀಯ ಸಂಸ್ಥೆಯ ಜಂಟಿ 
ನಿರ್ದೇಶಕರಾದ ಪುಷ್ಪ ನಾಡಕರ್ಣಿ, ಜಿಲ್ಲಾರಕ್ಷಣಾಧಿಕಾರಿ ಪ್ರಣವ್‌ 
ಮೊಹಂತಿ, ನಗರಸಭಾ ಅಧ್ಯಕ್ಷ ಡಾ. ಎಂ. ಗೋವಿಂದರಾಜು 
ಅವರು ಶುಭ ಕೋರಿದರು. 


ಸಾಮೂಹಿಕ ಪ್ರಾರ್ಥನೆಯ ನಂತರ ರಾಜ್ಯ ಸಂಸ್ಥೆಯ ಮುಖ್ಯ 
ಆಯುಕ್ತರಾದ ಕೊಂಡಜ್ಜಿ ಬ ಷಣ್ಮುಖಪ್ಪನವರು ಸ್ವಾಗತಿಸಿದರು. 
ಜಿಲ್ಲಾ ಉಪಾಧ್ಯಕ್ಷ, ವಡಗೂರು ನಾಗರಾಜ್‌ ವಂದಿಸಿದರು. 


ಜಿಲ್ಲಾ ಆಯುಕ್ತ ಕೆ.ವಿ. ಶಂಕರಪ್ಪನವರು ಕಾರ್ಯಕ್ರಮ 


ರಾಜ್ಯ ಸಂಸ್ಥೆಯ ಪದಾಧಿಕಾರಿಗಳಾದ ಶ್ರೀ ಮೊಹಮದ್‌ 
ಜಹಿರುದ್ದೀನ್‌, ಶ್ರೀಮತಿ ಎಂ.ಜಿ. ಬೋಪಯ್ಯ ಶ್ರೀಮತಿ ಗೀತಾ 
ನಟರಾಜ, ಶ್ರೀ ಚಿನ್ನಸ್ವಾಮಿರೆಡ್ಡಿ, ಶ್ರೀ ಎಸ್‌. ಪಾಲ್‌ರಾಜ್‌, 
ಮೊದಲಾದ ಹಲವು ಗಣ್ಮ ಮಹನೀಯರು ಉಪಸ್ಥಿತರಿದ್ದರು. 


ನಾವು ಮಾಡಿದ್ದೇವೆ ನೀವು ನೋಡಿ 


ಶಿಬಿರದ ಎರಡನೆಯ ದಿನದಾದ ತಾ| 3.11.2000ದಂದು 
ಉತ್ಸವದಲ್ಲಿ ಪಾಲ್ಗೊಂಡಿರುವ ವಿದ್ಯಾರ್ಥಿಗಳು ಸ್ವತಃ ತಯಾರಿಸಿದ್ದ 
ವಸ್ತುಗಳು ಮತ್ತು ಚಿತ್ರಕಲೆಯ ಪ್ರದರ್ಶನ ನಡೆದುದು ಅವರ 
ಪ್ರತಿಭೆಯ ವಿಕಾಸಕ್ಕೊಂದು ದಾರಿಯಾಯಿತು. ಇದರ ಜೊತೆಯಲ್ಲಿ 
ಸರ್ವಜ್ಞ ಉದ್ಯಾನವನದಲ್ಲಿ ಏರ್ಪಡಿಸಿದ್ದ ಚಿತ್ರ ಬರೆಯುವ 


ನಾವು ಮಾಡಿದ್ದೇವೆ ನೀವು ನೋಡಿ'' ಉತ್ಸಾಹದಿಂದ ಚಿತ್ರಕಲೆಯಲ್ಲಿ 
ತೊಡಗಿರುವ ಕಬ್‌ ಮತ್ತು ಬುಲ್‌ ಬುಲ್‌ ಮಕ್ಕಳು 


ಸ್ಪರ್ಧೆಯಲ್ಲಿ ನೂರಾರು ಚಿಣ್ಣರು ತಮ್ಮ ಮನದಲ್ಲಿ ಮೂಡಿದ 
ಅನಿಸಿಕೆಗಳನ್ನು ವಸ್ತು ಮತ್ತು ಚಿತ್ರರೂಪದಲ್ಲಿ ಬಯಲುಪಡಿಸಿದರು. 


ವಸ್ತು ಪ್ರದರ್ಶನಕ್ಕೆ ಚಾಲನೆಯನ್ನು ನೀಡಿದ ಕೋಲಾರದ ಉಪ 
ವಿಭಾಗಾಧಿಕಾರಿ ನಗತ್‌ತಬಸುಂ ಅಬ್ರೋ ಅವರು ಮಾತನಾಡುತ್ತ 
ಒಳ್ಳೆಯ ನಾಗರಿಕರನ್ನು ಮಾಡುವ ಶಿಕ್ಷಣ ಸ್ಕೌಟ್ಸ್‌ ಸಂಸ್ಥೆಯಲ್ಲಿ 
ಸಿಗುತ್ತದೆ. ಕಬ್ಸ್‌ ಬುಲ್‌ಬುಲ್ಸ್‌ನಲ್ಲಿರುವ ಶಿಸ್ತು ಅರ್ಪಣಭಾವ 
ಎಲ್ಲರಲ್ಲೂ ಮೂಡಿದರೆ, ದೇಶ ಉತ್ತಮ ರಾಷ್ಟ್ರವಾಗುವುದರಲ್ಲಿ 
ಸಂಶಯವಿಲ್ಲವೆಂದು ಅಭಿಪ್ರಾಯಪಟ್ಟರು. 


ಮಕ್ಕಳಲ್ಲಿನ ಸುಪ್ತ ಪ್ರತಿಭೆ ಇಂಥ ಉತ್ಸವಗಳಲ್ಲಿ ಬೆಳಕಿಗೆ 
ಬರುತ್ತದೆ ಎಂದು ಅವರು ಹೇಳಿದರು. 


ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಪಂಚಾಯತ್‌ ಉಪ ಕಾರ್ಯದರ್ಶಿ 
ರಾಜಾರಾಂ. ಅವರು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕಡ್ಡಾಯವಾಗಿ 
ಸ್ಕೌಟ್ಸ್‌, ಗೈಡ್ಸ್‌ ಶಿಕ್ಷಣ ನೀಡುವಂತಾಗಬೇಕೆಂದು ತಿಳಿಸಿ, ಎಳೆಯ 
ಚೇತನಗಳಿಗೆ ಸೌಹಾರ್ದತೆ, ಶಿಸ್ತು ಧೈರ್ಯ ತುಂಬುವ ಕಾರ್ಯ 
ಇಂಥ ಉತ್ಸವಗಳಲ್ಲಿ ನಡೆಯುತ್ತದೆ ಎಂದರು. 


ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ 
ಹನುಮಪ್ಪ ಹಾಗೂ ಬಾಪೂಜಿ ಶಾಲೆಯ ಮುಖ್ಕೋಪಾಧ್ಕಾಯ 
ಸೋಮಣ್ಣ ಮುಖ್ಯ ಅತಿಡಿಗಳಾಗಿದ್ದರು. ರಾಜ್ಯ 
ಕಾರ್ಯದರ್ಶಿಗಳಾದ ಶ್ರೀ ಟಿ.ಎಸ್‌. ಲ್ಕೂಕಾಸರವರು ಉತ್ಸವಕ್ಕೆ 
ಬೇಟಿ ನೀಡಿ ಉತ್ಸವದ ಕಾರ್ಯಚಟುವಟಿಕೆಗಳ ಬಗ್ಗೆ 
ಪ್ರಶಂಸಿಸಿದರು. 


ಜನಮನ ಗೆದ್ದ ಪಥಸಂಚಲನ 


ಎರಡನೆಯ ದಿನದ ಕಾರ್ಯಕ್ರಮದ ಮತ್ತೊಂದು ಪ್ರಮುಖ 
ಆಕರ್ಷಣೆಯಾಗಿದ್ದ ಪಥಸಂಚಲನದ ಅಂಗವಾಗಿ ಇಬ್ಬಿಬ್ಬರು 
ವಿದ್ಯಾರ್ಥಿಗಳು ಒಂದುಚೂರೂ ವೃತ್ಕಾಸವಾಗದಂತೆ ಉದ್ದನೆಯ 
ಸಾಲುಮಾಡಿಕೊಂಡು ಸಾಗಿದ್ದು ಸಾರ್ವಜನಿಕರ ಗಮನವನ್ನು 
ಸೆಳೆಯುವಲ್ಲಿ ಸಫಲವಾಯಿತು. 

ಪಥಸಂಚಲನವನ್ನು ಉದ್ದಾಟಿಸಿದ ನಗರಸಭಾ ಅಧ್ಯಕ್ಸ ಡಾ. 
ಎಂ. ಗೋವಿಂದ ರಾಜ್‌ ಅವರು ಮಕ್ಕಳು ಸತೃಜೆಗಳಾಗಲು 
ಎಲ್ಲರೂ ಪ್ರೋತ್ಸಾಹಿಸಬೇಕು. ಮಕ್ಕಳಲ್ಲಿನ ಸೃಜನಶೀಲತೆ 
ಹೊರಹೊಮ್ಮಲು ಅವಕಾಶಗಳನ್ನು ಕಲ್ಪಿಸಬೇಕು ಎಂದು 
ತಿಳಿಸಿದರು. 


ಮುಖ್ಯ ಅತಿಥಿಯಾಗಿದ್ದ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ 


43 YY 


ಶಿಸ್ತಿನಿಂದ ಪಥಸಂಚಲನದಲ್ಲಿ ೩ 


ಅಧ್ಯಕ್ಸ ಪಿ. ಬೈಯಣ್ಣ ಅವರು ಪುಟಾಣಿಗಳು ಶಿಸ್ತುಬದ್ಧ 
ಭಾವಿಪ್ರಜೆಗಳಾಗಿ ಬೆಳೆಯಲಿ ಎಂದು ಹಾರೈಸಿ, ಸಂಯಮ, 
ಅರ್ಪಣಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳಲು ಕೋರಿದರು. 
ಕೋಶಾಧಿಕಾರಿ ಶ್ರೀ ಬಿಸಪ್ಪಗೌಡರವರು ವಂದಿಸಿದರು. 


ಈ ಪಥಸಂಚಲನೆಯಲ್ಲಿ ಶ್ರೀ ಎಂ.ಎ. ಚೆಲ್ಲಯ್ಕ ಸ್ಥಾನಿಕ 
ಆಯುಕ್ತರು (ವಾ.ಸಾ.ಸಂ.) ಶ್ರೀ ಕೆ. ತಿಮ್ಮಪ್ಪ ರಾಜ್ಯ ಸಂಘಟನಾ 
ಆಯುಕ್ತರು (ಸ್ಕೌಟ್ಸ್‌) ಶ್ರೀಮತಿ ಪಿ.ಸರೋಜ ರಾಜ್ಯ ಸಂಘಟನಾ 
ಆಯುಕ್ತರು (ಗೈ) ಶ್ರೀ ನಾರಾಯಣ ಶೆಟ್ಟಿ ರಾಜ್ಯ ತರಬೇತಿ 
ಆಯುಕ್ತರು (ಸ್ಕೌ), ಭಾಗವಹಿಸಿದ್ದರು. 


ಆಕರ್ಷಕ ಪಥ ಸಂಚಲನಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ಪ್ರಣವ್‌ 
ಮೊಹಂತಿಯವರು ಹಸಿರು ನಿಶಾನೆ ತೋರಿಸಿದರು. 


'ಸ್ಕೌಟ್ಸ್‌ನ ಬ್ಕಾಂಡ್‌ಸೆಟ್‌ನೊಡನೆ ಸಾಗಿದ ಮೆರವಣಿಗೆಯಲ್ಲಿ 
ಸಂಸ್ಥೆಯ ಸಂಸ್ಥಾಪಕ ಬೆಡೆನ್‌ಪೊವೆಲ್‌ ಅವರ ಭಾವಚಿತ್ರ ಹೊತ್ತ 
ಕಾರಿನ ಹಿಂದೆ, ಪುಟಾಣಿಗಳು ಸಾಲುಗಟ್ಟಿ ನಡೆದರು. ಅವರಿಗೆ 
ಕಬ್‌ ಮಾಸ್ಟರ್ಸ್‌, ಫ್ಲಾಕ್‌ ಲೀಡರ್ಸ್‌, ರೋವರ್ಸ್‌, ರೇಂಜರ್ಸ್‌ ಅವರು 
ಮಾರ್ಗದರ್ಶನ ಮಾಡಿದರು. 


ಸರ್ಕಾರಿ ಜೂನಿಯರ್‌ ಕಾಲೇಜು ಮೈದಾನದಿಂದ ಹೊರಟ 
ಮೆರವಣಿಗೆಯಲ್ಲಿ ವಿವಿಧ ಪ್ರಾಣಿ ವೇಷಧಾರಿಗಳು ಭಾಗವಹಿಸಿದ್ದು, 
ನೋಡುಗರ ಕಣ್ಮನ ಸೆಳದರು. ಪಥ ಸಂಚಲನವು ಗುಂಡಪ್ಪ 
ರಸ್ತೆ, ಮಿಷನ್‌ ಆಸ್ಪತ್ರೆ ಸರ್ಕಲ್‌, ಗಾಂಧಿವನ, ಎಂ.ಜಿ. ರಸ್ತೆ, 
ಅಮ್ಮವಾರಪೇಟೆ, ಎಂ.ಬಿ. ರಸ್ತೆ, ಮೆಕ್ಕೆ ಸರ್ಕಲ್‌ ಮೂಲಕ ಮರಳಿ 
ಕಾಲೇಜು ಮೈದಾನಕ್ಕೆ ಆಗಮಿಸಿತು. 


ಶಿಕ್ಷಕರ ಮಾರ್ಗದರ್ಶನದಲ್ಲಿ ಪುಟಾಣಿಗಳಿಗೆ ಚಾಕಲೇಟ್‌, 
ಬಿಸ್ಕತ್‌ಗಳನ್ನು ಸತ್ಯನಾರಾಯಣ ಜ್ಮೂಲರ್ಸ್‌, ಬಾಲಕೃಷ್ಣಾ 
ಜ್ಕೂಯಲರ್ಸ್‌, ಫ್ಯಾನ್ಸಿಹಾಲ್‌, ಅಶೋಕ್‌ ಜ್ಕೂಯಲರ್ಸ್‌, ರಾಜಾ 
ಜ್ಕೂಯಲರ್ಸ್‌ ಮತ್ತು ಸುರಭಿ ಫ್ಕಾನ್ಸಿಸ್ಟೋರ್ಸ್‌ನವರು ವ್ಯವಸ್ಥೆ 
ಮಾಡಿದ್ದರು. 


ಪ್ರತಿಭೆ ಹೊರಹೊಮ್ಮಲು ವೇದಿಕೆ 


ಶುಕ್ರವಾರದಂದು ಆಯೋಜಿಸಿದ್ದ ಸ್ಥಳದಲ್ಲಿಯೇ ಚಿತ್ರ 
ಬರೆಯುವ ಸ್ಪರ್ಧೆ ರಾಜ್ಯದ ಮೂಲೆಮೂಲೆಗಳಿಂದ ಕೋಲಾರಕ್ಕೆ 
ಆಗಮಿಸಿದ್ದ ಪುಟಾಣಿಗಳ ಮನದ ಮೂಲೆ ಮೂಲೆಯಲ್ಲಿ ಅಡಗಿದ್ದ 
ಕಲ್ಪನೆಗಳಿಗೆ ಕ್ಕಾನ್ವಾಸ್‌ ಆಗಿ ಪರಿಣಮಿಸಿತು. 


ಚುನಾವಣಾ ಫಲಿತಾಂಶದ ಕಾಲದಲ್ಲಿ ಮಾತ್ರ ಜನರ 
ಸಂದಣಿಯಿಂದ ಗಿಜಿಗಿಜಿ ಎನ್ನುತ್ತಿದ್ದ ನಗರದ ಸರ್ವಜ್ಞ ಪಾರ್ಕಿನಲ್ಲಿ 


೦ .ಂಛ 


ಅಂದು ಎಲ್ಲಿ ನೋಡಿದರೂ ಚಿಣ್ಣರೇ ಕಾಣಸಿಗುತ್ತಿದ್ದರು. 


ರಾಜ್ಯಮಟ್ಟದ 24ನೇ ಕಬ್ಸ್‌ ಬುಲ್‌ಬುಲ್ಸ್‌ ಉತ್ಸವದಲ್ಲಿ 
ಪಾಲ್ಗೊಂಡಿರುವ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ 
ಪುಟಾಣಿಗಳು ತಮ್ಮಲ್ಲಿರುವ ಸುಪ್ತ ಪ್ರತಿಭೆ: ಹೊರಹೊಮ್ಮಿಸಲು 
ದೊರೆತ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು, ಕಿರಿಯ 
ಜಗತ್ತಿನ ಸೃಷ್ಟಿಗೆ ನಾಂದಿ ಹಾಡಿದರು. 


ಚಿತ್ರಕಲೆ, ಮಣ್ಣಿನಲ್ಲಿ ಮಾದರಿ ಹಾಗೂ ಇತರ ಕರಕುಶಲ 
ವಸ್ತುಗಳನ್ನು ನಾವು ಮಾಡಿದ್ದೇವೆ ನೀವು ನೋಡಿ ವಸ್ತು 


ಪ್ರದರ್ಶನಕ್ಕಾಗಿ ತಯಾರಿಸುತ್ತಿದ್ದ ದೃಶ್ಯ ನೋಡುಗರ ಮನಕ್ಕೆ ಸಂತಸ 
ತಂದಿತು. 


ಪಶುಪಕ್ಷಿಗಳು, ಗಿಡಮರಗಳು, ಬೆಟ್ಟಗುಡ್ಡಗಳು, ಹಲವು 
ಉಪಕರಣಗಳು ಹಸಿರು ಬೆಳೆಸಿ, ಉಸಿರು ಉಳಿಸಿ ಘೋಷಣೆಯನ್ನು 
ಒಳಗೊಂಡ ಚಿತ್ರಗಳು ಎಳೆಯ ಕಂದಮ್ಮಗಳ ಕುಂಚಗಳಲ್ಲಿ ಮೂಡಿ 
ಬಂದವು. 


ಗಣೇಶ, ಗೊಂಬೆ, ಟ್ರಾಕ್ಟರ್‌, ತ್ರಿಶೂಲ, ಪಕ್ಷಿ, ಹಾವು ಈಶ್ವರ, 
ಮನೆ ಸಾಮಾನುಗಳು ಎಳೆಯಕಂದಮ್ಮಗಳ ಕಲ್ಪನೆಯಲ್ಲಿ ಸೊಗಸಾಗಿ 
ತಯಾರಾದವು. 


ಕಸದಿಂದ ರಸ ಎಂಬಂತೆ ಹಳೆಯ ಪೇಪರು, ಪ್ಲಾಸ್ಟಿಕ್‌, ಬೆಂಡು 
ಇತ್ಮಾದಿಗಳಲ್ಲಿ ಕುಶಲತೆಯನ್ನು ಮೆರೆದು ಮಕ್ಕಳು ಹಲವು 
ವಸ್ತುಗಳನ್ನು ರೂಪಿಸಿದವು. ಈ ಎಲ್ಲ ವಸ್ತುಗಳನ್ನು ಬಾಲಕರ 
ಕಾಲೇಜು ಮೈದಾನದಲ್ಲಿ ಮುಖ್ಯೋಪಾಧ್ಯಾಯರ ಕಚೇರಿಯ 
ಕಟ್ಟಡದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. 


ಜಿಲ್ಲೆಯ ಕ್ಷೇತ್ರಗಳ ದರ್ಶನ 


ಕಬ್ಸ್‌ ಮತ್ತು ಬುಲ್‌ಬುಲ್ಸ್‌ ಉತ್ಸವದಲ್ಲಿ ಪಾಲ್ಗೊಂಡ 
ಮಕ್ಕಳಿಗೆ ಮೂರನೆಯ ದಿನವಾದ ಶನಿವಾರದಂದು ಮತ್ತೊಂದು 
ಹೊಸ ಅನುಭವ ದೊರೆಯಿತು. 


ಕೋಲಾರವನ್ನು ಮೊದಲ ಬಾರಿಗೆ ನೋಡುತ್ತಿರುವವರಿಗಂತೂ 
ಮೈಯಲ್ಲೆ ರೋಮಾಂಚನಗೊಳ್ಳುವಂತಹ ಸುಸಮಯ 
ಅದಾಗಿದ್ದಿತು. 


ಜಿಲ್ಲೆಯ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಿಸುವ 
ಸಲುವಾಗಿ ಹದಿಮೂರು ಬಸ್‌ಗಳಲ್ಲಿ ಹೊರಟ ಸಾವಿರದ ಇನ್ನೂರು 
ವಿದ್ಯಾರ್ಥಿಗಳು ಚೊಕ್ಕಹಳ್ಳಿಯ ಚಿನ್ಮಯ ಸಾಂದೀಪನಿ ಆಶ್ರಮ, 
ಕೋಲಾರ ಹಾಲು ಒಕ್ಕೂಟ, ಮುಳಬಾಗಲು, ಕುರುಡುಮಲೆ, 


ಗುಟ್ಟಹಳ್ಳಿ, ಕಮ್ಮಸಂದ್ರ ಮೊದಲಾದ ಸ್ಥಳಗಳನ್ನು ವೀಕ್ಷಿಸುವ 


ಅವಕಾಶ ಅವರಿಗೆ ದೊರೆಯಿತು. 


ಬೆಳಗಿನ". ಉಪಹಾರವನ್ನು ಮುಗಿಸಿಕೊಂಡು 
ಸಮವಸ್ತ್ರಧಾರಿಗಳಾಗಿ ಶಿಸ್ತಿನಿಂದ ನೀರಿನ ಶೀಷೆಗಳನ್ನು 
ಹಿಡಿದುಕೊಂಡು ಹೊರಟ ಪುಟಾಣಿಗಳು ಸುತ್ತಾಡಿಕೊಂಡು ಬಂದ 
ನಂತರ ಉದ್ದರಿಸಿದ್ದು ಕೋಲಾರ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಇರೋದು 
ನಮಗೆ ಗೊತ್ತೇ ಇರಲಿಲ್ಲವೆಂದು. 


ಕೋಲಾರದ ಚಿನ್ನದ ಗಣಿ, ನಂದಿಬೆಟ್ಟಗಳನ್ನು 
ನೋಡುವಂತಿದ್ದರೆ ತುಂಬಾ ಚೆನ್ನಾಗಿರುತ್ತಿತ್ತು. ಇನ್ನೊಮ್ಮೆ 
ಖಂಡಿತಾ ಪ್ರತ್ಮೇಕವಾಗಿಯಾದರೂ ಬಂದು ಅವುಗಳನ್ನು ನೋಡದೇ 
ಇರಲಾರೆವು ಎಂಬ ಶಪಥ ತೊಟ್ಟವರೂ ಇಲ್ಲದೇ ಇರಲಿಲ್ಲ. 


ಮನರಂ೦ಜನೆಯೊಂದಿಗೆ ಶಿಬಿರಾಗ್ನಿ 
ಕಬ್ಸ್‌ ಮತ್ತು ಬುಲ್‌ಬುಲ್ಭ್‌ ಉತ್ಸವದ ಮತ್ತೊಂದು ಪ್ರಧಾನ 
ಆಕರ್ಷಣೆ ಪ್ರತಿದಿನ ರಾತ್ರಿ ನಡೆಯುತ್ತಿದ್ದ ಶಿಬಿರಾಗ್ನಿ ಕಾರ್ಯಕ್ರಮ. 
ಆಕರ್ಷಕವಾದ ಹಿನ್ನೆಲೆ ಸಂಗೀತದ ಜೊತೆಯಲ್ಲಿ 


ಶಿಬಿರಾರ್ಥಿಗಳು ಮತ್ತು ಅವರ ಮಾರ್ಗದರ್ಶಿ ಶಿಕ್ಷಕರು 
KARNATAKA SCOUT & GUIDE NEWS LETTER 


ಭವ್ಯ ಶಿಬಿರಾಗ್ನಿಯನ್ನು ಉದ್ದಾಟಿಸಿದ ರಾಜ್ಯ ಯುವಜನ ಸೇವೆ ಮತ್ತು 
ಕ್ರೀಡಾ ಆಯುಕ್ತರಾದ ಶ್ರೀ ಕೆ.ವಿ. ಆರ್‌. ಠ್ಯಾಗೋರ್‌, ರಾಜ್ಯ ಮುಖ್ಯ 
ಆಯುಕ್ತರಾದ ಶ್ರೀ ಕೊಂಡಜ್ಜಿ ಬಿ. ಷಣ್ಮುಖಪ್ಪ, ಹಾಗು ಇತರ ಗಣ್ಯರು 


ಶಿಬಿರಾಗ್ನಿಯಲ್ಲಿ ಸಮೂಹ ನೃತ್ಯದಲ್ಲಿ ಭಾಗವಹಿಸಿರುವ 
ಬುಲ್‌ ಬುಲ್‌ ಹಕ್ಕಿಗಳು 


ನಡೆಸಿಕೊಡುತ್ತಿದ್ದ ವೈವಿದ್ಯಮಯವಾದ ಮನರಂಜನಾ 


ಕಾರ್ಯಕ್ರಮಗಳ ಅನುಭವವನ್ನು ಪಡೆಯುವ ಸಲುವಾಗಿಯೇ 
ನೂರಾರು ಮಂದಿ ಸಾರ್ವಜನಿಕರು ಕತ್ತಲು, ರಾತ್ರಿಯೆಂಬುದನ್ನು 
ಲೆಕ್ಕಿಸದೆ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಮೈದಾನದಲ್ಲಿ ಒಂದು 


ಜಮಾಯಿಸುತ್ತಿದ್ದರು. 


ಅದರಲ್ಲೂ ತಾ| 3.11.2000ದಂದು ನಡೆದ ಭವೃಶಿಭಿರಾಗ್ನಿ 
ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ-ಕೆ.ವಿ. ರವೀಂದ್ರನಾಥ 
ಠಾಗೋರ್‌ ಐ.ಪಿ.ಎಸ್‌., ಆಯುಕ್ತರು. ರಾಜ್ಯ ಯುವಜನಸೇವೆ 
ಮತ್ತು ಕ್ರೀಡಾ ಇಲಾಖೆ, ಇವರು ಬಾಗವಹಿಸಿದ್ದರು. 
ಅಧ್ಯಕ್ಷತೆಯನ್ನು ಶ್ರೀಯುತ ಕೊಂಡಜ್ಜಿ ಬ. ಷಣ್ಮುಖಪ್ಪ 
ರಾಜ್ಕಮಖ್ಯ ಆಯುಕ್ತರು ಇವರು ವಹಿಸಿದ್ದರು. ರಾಜ್ಕಾದಾದ್ಕಂತ 
ವಿವಿಧ ಜಿಲ್ಲೆಗಳಿಂದ ಬಂದ ಕಬ್ಸ್‌ ಮತ್ತು ಬುಲ್‌ ಬುಲ್ಸ್‌ ಮಕ್ಕಳು 
ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿ ಎಲ್ಲರ ಮನ 
ರಂಜಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಶ್ರೀ 
ಕೆ.ವಿ. ರವೀಂದ್ರನಾಥ ಠಾಗೂರ್‌ರವರು ಉತ್ಸವದ ಸ್ಮರಣ ಸಂಚಿಕೆ 
"ಅರಳು ಮೊಗ್ಗು'' ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತನಾಡಿ 
ಇಂದಿನ ಯುವ ಪೀಳಿಗೆಗೆ ಶಿಸ್ತು ಎಷ್ಟು ಮಟ್ಟಿಗೆ ಅಗತ್ಮ ಹಾಗು 
ಅದನ್ನು ಈಗಿನಿಂದಲೆ ಬೆಳಸಿಕೊಳ್ಳಬೇಕೆಂದು ಮಕ್ಕಳಿಗೆ ಕಿವಿಮಾತು 
ಹೇಳಿ ಮನರಂಜನಾ ಕಾರ್ಯಕ್ರಮಗಳು ಬಹಳ ಉತ್ತಮವಾಗಿದ್ದವು 
ಎಂದು ಪ್ರಶಂಸಿಸಿದರು. 


ಕೃಪೆ, ಕೋಲಾರ ಪತ್ರಿಕೆ, ಕೋಲಾರ 
4 


ಸರ್ವಧರ್ಮ ಪ್ರಾರ್ಥನೆ 


ತಾ| 5.11.2000ರಂದು ಬೆಳಿಗ್ಗೆ 7.00ಕ್ಕೆ ನಡೆದ 
ಸರ್ವಧರ್ಮ ಪ್ರಾರ್ಥನೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದರು ಜೊತೆಗೆ 
ವಿವಿಧ ಧರ್ಮ ಗುರುಗಳು ಭಾಗವಹಿಸಿ ಎಳೆಯರಿಗೆ ಪ್ರವಚನ ನೀಡಿ 
ದೇವರೊಬ್ಬ ನಾಮ ಹಲವು ಎಂಬುದನ್ನು ತಿಳಿಸಿಕೊಟ್ಟರು. ಈ 
ಸಭೆಯಲ್ಲಿ ರಾಜ್ಯ ಮುಖ್ಯ ಆಯುಕ್ತರು ಶ್ರೀ ಕೊಂಡಜ್ಜಿ ಬಿ. 
ಷಣ್ಮುಖಪ್ಪ ಹಾಗು ಇತರ ಗಣ್ಮರು ಭಾಗವಹಿಸಿದ್ದರು. 


ಸಾಹಸ ೭ಕಟುವಟಿಕೆಗಳು 


ಉತ್ಸವದ ಮುಖ್ಯ ಆಕರ್ಷಣೆಯಾಗಿದ್ದ ಈ ಸಾಹಸಚಟುವಟಿಕೆ 
ಗಳಲ್ಲಿ ಮಕ್ಕಳು ಉತ್ಸುಕತೆಯಿಂದ ಭಾಗವಹಿಸಿ ರೋಮಾಂಚನ 
ಗೊಂಡರು ಈ ಸಾಹಸ ಚಟುವಟಿಕೆಗಳನ್ನು ತಾ॥ 5.11.2000 
ದಂದು ಬೆಳಿಗ್ಗೆ 10.00ಕ್ಕೆ ಡಿ.ವೈ.ಎಸ್ಪಿ. ಭಗವಾನ ದಾಸ್‌ರವರು 
ಉದ್ದಾಟಿಸಿದರು. ಜೊತೆಗೆ ರಾಜ್ಯ ಮುಖ್ಯ ಆಯುಕ್ತರಾದ ಶ್ರೀ 
ಕೊಂಡಜ್ಜಿ ಬಿ. ಷಣ್ಮುಖಪ್ಪನವರು, ಭಾಗವಹಿಸಿದ್ದರು ಶಾಸಕರಾದ 
ಶ್ರೀ ಶ್ರೀನಿವಾಸಯ್ಕನವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. 


ಸಾಹಸ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಿರುವ ಮರಿಗಳು. 
ಸಮಾರೋಪ ಸಮಾರಂಭ 


5.11.2000 ರಂದು ಸಂಜೆ 4.00ಕ್ಕೆ ನಡೆದ ಸಮಾರೋಪ 
ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಎಂ.ವಿ. ವೆಂಕಟಪ್ಪ, 
ವಿಧಾನ ಸಭಾಧ್ಯಕ್ಷರು ಭಾಗವಹಿಸಿದ್ದರು ಅಧ್ಯಕ್ಷತೆಯನ್ನು ಶ್ರೀ 
ಕೆ. ಶ್ರೀನಿವಾಸ ಗೌಡ, ಶಾಸಕರು, ಕೋಲಾರ ಇವರು ವಹಿಸಿದ್ದರು. 

ಮುಖ್ಯ ಅತಿಥಿಗಳಾದ ಶ್ರೀ ಎಂ.ವಿ. ವೆಂಕಟಪ್ಪನವರು 
ಮಾತನಾಡಿ ಸ್ಕೌಟ್‌ ಗೈಡ್‌ ಚಟುವಟಿಕೆಗಳ ಬಗ್ಗೆ ಶ್ಲಾಘನೆ 
ವ್ಯಕ್ತಪಡಿಸಿದರು. ಉತ್ಸವದ ಚಟುವಟಿಕೆಗಳ ಬಗ್ಗೆ ಬಳಷ್ಟು 
ಸಂತೋಷ ವ್ಯಕ್ತಪಡಿಸಿದರಲ್ಲದೆ, ರಾಜ್ಯದಾದ್ಕಂತ ಬಂದಿರುವ 
ಈ ಚಿಣ್ಣರ ಮೇಳವು ರಾಜ್ಯದ ಎಲ್ಲಾ ವೈಶಿಷ್ಟ್ಯಗಳನ್ನು ನಮ್ಮ 
ಈ ಕೋಲಾರ ಜಿಲ್ಲೆಯಲ್ಲಿ ಪ್ರದರ್ಶಿಸಿರುವುದು ಅಖಂಡ ಕರ್ನಾಟಕ 
ದರ್ಶನವೇ ಆದಂತಿದೆ ಎಂದರು. 

ಜಿಲ್ಲೆಯ ಸ್ಕೌಟ್‌ ಗೈಡ್‌ ಚಟುವಟಿಕೆಗಳಿಗೆ ಎಲ್ಲಾ ರೀತಿಯ 
ಸಹಾಯ ಸಹಕಾರಗಳನ್ನು ನೀಡುವುದಾಗಿ ಭರವಸೆ ನೀಡಿದರು. 

ಶಾಸಕರಾದ ಶ್ರೀ ಕೆ. ಶ್ರೀನಿವಾಸ ಗೌಡರವರು ಮಾತನಾಡಿ 
ಜಿಲ್ಲೆಯಲ್ಲಿ ಸ್ಕೌಟ್‌ ಗೈಡ್‌ ಚಟುವಟಿಕೆಗಳು ಉತ್ತಮವಾಗಿ 
ನಡೆಯುತ್ತಿವೆ ಎಂದು ಹೇಳಿದರಲ್ಲದೆ ಉತ್ಸವದ ಕಾರ್ಯಕ್ರಮಗಳ 

ಬಗ್ಗೆ ಮೆಚ್ಚಿಗೆ ವ್ಯಕ್ತಪಡಿಸಿದರು. 


ಕ ಅ ರೀವಾ ರಾರಾ ನಾರ್‌ KARNATAKA SCOUT & GU 


ಸಭೆಯಲ್ಲಿ ಶ್ರೀ-ಪಡಗೂರು ಡಿ.ಎಲ್‌. ನಾಗರಾಜ 
ಉಪಾಧ್ಯಕ್ಷರು ಜಿಲ್ಲಾ ಪ್ರಾದೇಶ ಕೃಷಿಕ ಸಮಾಜ ಬೆಂಗಳೂರು, 
ಶ್ರೀ ಎಸ್‌. ರಮೇಶ, ಅಧ್ಯಕ್ಷರು ಕೋಲಾರ ಜಿಲ್ಲಾ ಹಾಲು 
ಒಕ್ಕೂಟ, ಶ್ರೀ ವಿ. ಕೃಷ್ಣಾರೆಡ್ಡಿ ಅಧ್ಯಕ್ಷರು, ಕಂಟ್ರಾಕ್ಟರ್ಸ್‌ ಸಹಕಾರ 
ಬ್ಯಾಂಕ್‌ ಕೋಲಾರ ಇವರುಗಳು ಸಹ ಭಾಗವಹಿಸಿದ್ದರು. 


ಸಮಾರಂಭದಲ್ಲಿ ಮಾತನಾಡಿದ ರಾಜ್ಯ ಮುಖ್ಯ ಆಯುಕ್ತರಾದ 
ಕೊಂಡಜ್ಜಿ. ಬಿ. ಷಣ್ಮುಖಪ್ಪನವರು. ಸ್ಕೌಟ್‌ ಗೈಡ್‌ ಚಟುವಟಿಕೆ 
100 ವರ್ಷಗಳನ್ನು ತುಂಬುತ್ತಾ ಬಂದಿದೆ ಈ ಚಟುವಟಿಕೆಯ 
ಅಂಗವಾದ ಕಬ್ಸ್‌ ಮತ್ತು ಬುಲ್ಸ್‌ ಮಕ್ಕಳ ಈ ಉತ್ಸವವು ಕೋಲಾರ 
ಜಿಲ್ಲೆಯಲ್ಲಿ ಕಳೆದ 5 ದಿನಗಳಿಂದ ನಡೆದು ಇಡೀ ರಾಜ್ಯದ 
ಪ್ರತಿಬಿಂಬವನ್ನು ನೀಡಿದ್ದಾರೆ, ಜಿಲ್ಲಾ ಸಂಸ್ಥೆಯವರು ಸಹ ಈ 
ಉತ್ಸವವದ ಆತಿಥ್ಯವನ್ನು ವಹಿಸಿಕೊಂಡು ಉತ್ತಮ ರೀತಿಯಲ್ಲಿನ 
ಡೆಸಿಕೊಟ್ಟಿದ್ದಾರೆ ಎಂದು ಶ್ಲಾಘಿಸಿದರು. 


ನಂತರ ಮಾತನಾಡಿದ ಶ್ರೀ ಆರ್‌.ಎಲ್‌. ಪಾಟಿಲ್‌ 
ಜಂಟಿನಿರ್ದೇಶಕರು, ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ 
ಇವರು ಸ್ಕೌಟ್‌ ಗೈಡ್ಸ್‌ ಸಂಸ್ಥೆಯ ಎಲ್ಲಾ ಕಾರ್ಯಕ್ರಮಗಳು ಬಹು 
ಉತ್ತಮವಾಗಿ ಮೂಡಿಬರುತ್ತಾ ಇದೆ ಈ ಉತ್ಸವವು ಸಹಾಯ 
ಸಹಕಾರವನ್ನು ಸಾದ್ಯವಾದಷ್ಟು ಮಟ್ಟಿಗೆ ನೀಡುತ್ತೇವೆ ಎಂದು 
ತಿಳಿಸಿದರು. ಈ ಉತ್ಸವವನ್ನು ಶ್ರೀ ಮುನಿನಾರಾಯಣಪ್ಪ 
ಎ.ಎಲ್‌.ಟಿ (ಕಬ್ಸ್‌) ಮತ್ತು ಶ್ರೀಮತಿ ಮೀನಾಕ್ಷಿ ಎಲ್‌.ಟಿ. 
(ಬುಲ್‌ ಬುಲ್‌) ಇವರುಗಳು ತಮ್ಮ ನಾಯಕತ್ವದಲ್ಲಿ 


ಯಶಸ್ವಿಗೊಳಿಸಿದರು. 


ಈ ಉತ್ಸವವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟ ಕೋಲಾರ 
ಉತ್ತರ ಜಿಲ್ಲಾ ಸಂಸ್ಥೆಯ ಆಯುಕ್ತರುಗಳಾದ ಶ್ರೀ ಕೆ.ವಿ. ಶಂಕರಪ್ಪ, 
ಶ್ರೀಮತಿ ಕೆ. ಆರ್‌. ಜಯಶ್ರೀ, ಜಿಲ್ಲಾ ಕಾರ್ಯದರ್ಶಿ ಡಬ್ಲ್ಯು. 
ಇ. ಎಸ್‌. ಕುಮಾರ್‌ ಮತ್ತಿತರ ಎಲ್ಲಾ ಪದಾಧಿಕಾರಿಗಳಿಗು, 
ಉತ್ಸವಕ್ಕೆ ಎಲ್ಲಾ ರೀತಿಯ ಸಹಾಯ ಸಹಕಾರ ನೀಡಿದ ಕೋಲಾರ 
ಜಿಲ್ಲೆಯ ಜನತೆಗೂ, ಉತ್ಸವದ ಎಲ್ಲಾ ಪೂರ್ವ ತಯಾರಿಯಿಂದ 
ಹಿಡಿದು ಉತ್ಸವಮುಗಿಯುವವರೆಗೆ ಸಹಕಾರ ನೀಡಿದ ರೋವರ್ಸ್‌ 
ರೇಂಜರ್ಸ್‌ಗಳಿಗೂ, ಉತ್ಸವ ಯಶಸ್ವಿಯಾಗಲು ಕಾರಣಕರ್ತರಾದ 
ಪ್ರತಿಯೊಬ್ಬರಿಗೂ ರಾಜ್ಯ ಸಂಸ್ಥೆಯ ಪರವಾಗಿ ಈ ಮೂಲಕ 
ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. 


IDE NEWS LETTER 


ರಾಜ್ಯ ಪುರಸ್ಕಾರ ಪೂರ್ವ ಭಾವ ತರಬೇತಿ ಶಿಬಿರ 


ರಾಜ್ಯ ತರಬೇತಿ ಕೇಂದ್ರವಾದ ಶ್ರೀ ಕೊಂಡಜ್ಜಿ ಬಸಪ್ಪ ಸ್ಕೌಟ್ಸ್‌ 
ಗೈಡ್ಸ್‌ ತರಬೇತಿ ಕೇಂದ್ರದಲ್ಲಿ ತಾ| 11 ರಿಂದ 15 ನವೆಂಬರ್‌ 
2000ದವರೆಗೆ, ರಾಜ್ಯ ಪುರಸ್ಕಾರ ಪೂರ್ವಭಾವಿ ತರಬೇತಿ 
ಶಿಬಿರವನ್ನು ನಡೆಸಲಾಯ್ತು ಈ ಶಿಬಿರದಲ್ಲಿ 360 ಸ್ಕೌಟಗಳು, 
263 ಗೈಡಗಳು, ಸ್ಕೌಟ್‌ ಮತ್ತು ಗೈಡ್‌, ಅಧ್ಯಾಪಕರುಗಳು 
ಭಾಗವಹಿಸಿದ್ದರು. 


ಸ್ಕೌಟ್‌ ವಿಭಾಗದಲ್ಲಿ ಶ್ರೀ ಸಿ. ಸುಬ್ರಹ್ಮಣ್ಯಂ ಎ.ಎಲ್‌.ಟಿ. 
(ಎಸ್‌), ಗೈಡ್‌ ವಿಭಾಗದಲ್ಲಿ ಶ್ರೀಮತಿ ಸುಷ್ಮ ಎ.ಎಲ್‌.ಟಿ (ಜಿ) 
ನಾಯಕರುಗಳಾಗಿ ಕಾರ್ಯ ನಿರ್ವಹಿಸಿದರು. 


ಚಟುವಟಿಕೆಯಲ್ಲಿ ಭಾಗವಹಿಸಿರುವ ಸ್ಕೌಟ್‌ ಗೈಡ್‌ ಮಕ್ಕಳು 


ತಾ॥ 12.11.2000 ದಂದು ಸಂಜೆ 4.00ಕ್ಕೆ ನಡೆದ 
ಉದ್ದಾಟನಾ ಸಮಾರಂಭದಲ್ಲಿ ಶ್ರೀ ಕೆ.ವಿ. ಆರ್‌ ಠ್ಕಾಗೊರ್‌, 
ಆಯುಕ್ತರು, ರಾಜ್ಯ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ, 
ಕರ್ನಾಟಕ ಸರ್ಕಾರ, ಇವರು ಮುಖ್ಯ ಅತಿಡಿ ಗಳಾಗಿ 
ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಶ್ರೀಯತರು, 
ಮಕ್ಕಳಿಗೆ ಉತ್ತಮವಾದ ನಡವಳಿಕೆಗಳ ಬಗ್ಗೆ ತಿಳಿಸಿಕೊಟ್ಟರಲ್ಲದೆ 
ಅನೇಕ ನಾಯಕರುಗಳ ಇತಿಹಾಸವನ್ನು ಮಕ್ಕಳಿಗೆ ತಿಳಿಸಿ ಉತ್ತಮ 
ಸಮಾಜದ ಬೆಳವಣಿಗೆಯಲ್ಲಿ ಸ್ಕೌಟ್‌ ಗೈಡ್‌ಗಳ ಪಾತ್ರ ಏನು 
ಎಂಬುದನ್ನು ಅರಿವು ಮಾಡಿಕೊಟ್ಟರು. ಒಟ್ಟಿಗೆ ತಮ್ಮ ವಿದ್ಯಾರ್ಥಿ 
ಜೀವನದಲ್ಲಿನ ಸ್ಕೌಟಿಂಗ್‌ ಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಟ್ಟು 
ತಮ್ಮ ನೆನಪಿನ ಪುಟಗಳನ್ನು ತಿರುವಿ ಹಾಕಿದರು. ನಂತರ 
ಅಧ್ಯಕ್ಷೀಯ ಭಾಷಣ ಮಾಡಿದ ರಾಜ್ಯ ಮುಖ್ಯ ಆಯುಕ್ತರಾದ 


ರಾಜ್ಯ ಯುವಜನ ಸೇವೆ ಮತ್ತು ಕ್ರೀಡಾ ಆಯುಕ್ತರಾದ ಶ್ರೀ ಕೆ.ವಿ. ಆರ್‌ 
ಠ್ಯಾಗೋರ್‌, ರಾಜ್ಯ ಮುಖ್ಯ ಆಯುಕ್ತಾರಾದ ಶ್ರೀ ಕೊಂಡಜ್ಜಿ ಬಿ. 
ಷಣ್ಮುಖಪ್ಪ ಹಾಗೂ ಇತರರಿಂದ ಕೊಂಡಜ್ಜಿ ಬಸಪ್ಪನವರ ಪ್ರತಿಮೆಗೆ ಪುಷ್ಪ 
ಗುಚ್ಛ ಅರ್ಪಣೆ ಹಾಗು ಗೌರವ ವಂದನೆ. 


ಶ್ರೀ ಕೊಂಡಜ್ಜಿ. ಬಿ. ಷಣ್ಮುಖಪ್ಪರವರು ಮಕ್ಕಳಿಗೆ ಹಿತವಚನ ನೀಡಿ 
ಸ್ಕೌಟ್‌ ಗೈಡ್‌ ಮಕ್ಕಳ ಕರ್ತವ್ಯಗಳ ಬಗ್ಗೆ ನೆನಪಿಸಿದರು. 


ಸಮಾರಂಬ'ಕ್ಕೆ ಮೊದಲು ಶ್ರೀಯುತ ಕೆ.ವಿ.ಆರ್‌. 
ಠ್ಕಾಗೋರರವರು, ರಾಜ್ಯ ಮುಖ್ಯ ಆಯುಕ್ತರಾದ ಶ್ರೀ ಕೊಂಡಜ್ಜಿ 
ಬಿ. ಷಣ್ಮುಖಪ್ಪನವರೊಂದಿಗೆ ಶಿಬಿರದ ವೀಕ್ಷಣೆ ಮಾಡಿ 
ಶಿಭಿರದಲ್ಲಾಗುತ್ತಿರುವ ಅಭಿವೃದ್ಧಿಕಾರ್ಯಗಳ ಬಗ್ಗೆ ಪ್ರಶಂಸಿಸಿದರು. 
ಮತ್ತು ಶ್ರೀಯುತರು ದಿವಂಗತ, ಕೊಂಡಜ್ಜಿ ಬಸಪ್ಪನವರ ಸಮಾಧಿ 
ಮತ್ತು ಪ್ರತಿಮೆಗೆ ಪುಷ್ಪ ಗುಚ್ಚ ಇರಿಸಿ ಗೌರವ ಸಲ್ಲಿಸಿದರು. 


ನಂತರ ರಾತ್ರಿ ಶಿಭಿರಾರ್ಥಿಗಳೊಂದಿಗೆ ಸೇರಿ ಊಟಮಾಡಿ, 
ಶಿಭಿರಾಗ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಂತೋಷ 
ಹಾಗು ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. 


PS: 


ಗಣ್ಯರಿಂದ ಶಿಭಿರ ವಿಕ್ಷಣೆ 
ಕೊಂಡಜ್ಜಿ ಬಸಪ್ಪನವರ 18ನೇ ಸ್ಮರಣ ದಿನ 


ತಾ॥ 14.11.2000 ದಂದು ಶ್ರೀಯುತ ಕೊಂಡಜ್ಜಿ 
ಬಸಪ್ಪನವರ 18ನೇ ಸ್ಮರಣ ದಿನಾಚರಣೆಯ ಅಂಗವಾಗಿ ಬೆಳಿಗ್ಗೆ 
8.00ಕ್ಕೆ ಕೊಂಡಜ್ಜಿ ಬಸಪ್ಪನವರ ಸಮಾಧಿ ಬಳಿ ಸರ್ವಧರ್ಮ 
ಪ್ರಾರ್ಥನೆಯನ್ನು ನಡೆಸಲಾಯ್ತು ಸಭೆಯಲ್ಲಿ ರಾಜ್ಯ ಆಯುಕ್ತರಾದ 
ಶ್ರೀ ಸಿ.ಆರ್‌. ಮೊಹಮ್ಮದ್‌ ಜಹಿರುದ್ದೀನ್‌. ಮುಖ್ಯ 
ಅತಿಥಿಗಳಾಗಿಯೂ, ಶ್ರೀಮತಿ ಎಂ.ಜಿ. ಬೋಪಯ್ಯ ರಾಜ್ಯ 


ಶ್ರೀ ಕೊಂಡಜ್ಜಿ ಬಸಪ್ಪನವರ ಶಿಬಿರದ 
ಮುಖ್ಯದ್ವಾರದ ಬಳಿಯಿರುವ ಸಮಾದಿ 


6 


ಶ್ರೀ ಕೊಂಡಜ್ಜಿ ಬಸಪ್ಪನವರ 18ನೇ ಸ್ಮರಣೆ ದಿನಾಚರಣೆಯ ಅಂಗವಾಗಿ 
ನಡೆದ ಸರ್ವ ಧರ್ಮ ಪ್ರಾರ್ಥನಾ ಸಭೆ 


ಆಯುಕ್ತರು (ಗೈಡ್‌) ಅಧ್ಯಕ್ಷರಾಗಿಯೂ ಭಾಗವಹಿಸಿದ್ದರು. 
ಇವರುಗಳು ಮಾತನಾಡಿ ಶ್ರೀಯುತ ಕೊಂಡಜ್ಜಿ ಬಸಪ್ಪನವರ ಸೇವೆ 
ಹಾಗು ಶಿಬಿರಕ್ಕೆ ಮಾಡಿದ ಸಹಾಯ ಸಹಕಾರಗಳನ್ನು 
ನೆನಪಿಸಿಕೊಂಡರಲ್ಲದೆ ತಮ್ಮ ಅವರೊಂದಿಗಿನ ಹಳೆಯ 
ನೆನಪುಗಳನ್ನು ನೆನಪಿಸಿಕೊಂಡರು. ಈ ಪ್ರಾರ್ಥನಾ ಸಭೆಯಲ್ಲಿ, 
ಕೊಂಡಜ್ಜಿಯ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ರಾಜ್ಯ ಜಂಟಿ 
ಕಾರ್ಯಾದರ್ಶಿ (ಸ್ಕೌ) ಶ್ರೀ ಚಿನ್ನಸ್ವಾಮಿ ರೆಡ್ಡಿ ಇವರು 
ಸ್ವಾಗತಿಸಿದರು. 
ಮಹಮ್ಮದ್‌ ವಾಜಿಲ್‌ ಇವರು ವಂದಿಸಿದರು. 


ಮಕ್ಕಳ ದಿನಾಚರಣೆ 


ಸಂಜೆ 8.30ಕ್ಕೆ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು 
ನಡೆಸಲಾಯ್ತು. ಈ ಕಾರ್ಯಕ್ರಮದಲ್ಲಿ ಸ್ಕೌಟ್‌ ಗೈಡ್‌' ಶಿಕ್ಷಕ 
ಶಿಕ್ಷಕಿಯರು ಮನರಂಜನಾ ಕಾರ್ಯಕ್ರಮ ನೀಡಿ, ಮಕ್ಕಳ 
ಮನರಂಜಿಸಿದರು. ಶ್ರೀಮತಿ ಪ್ರೇಮ ಮಂಗಳೂರು ರವರು 
ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. 


ಭವ್ಯ ಶಿಬಿರಾಗ್ನಿ 


ತಾ| 13.11.2000 ದಂದು ರಾತ್ರೆ 8.30ಕ್ಕೆ ನಡೆದ ಭವ್ಯ 
ಶಿಭಿರಾಗ್ನಿ ಕಾರ್ಯಕ್ರಮದಲ್ಲಿ ರಾಜ್ಕದಾದ್ಕಂತ ಬಂದಿದ್ದ ಸ್ಕೌಟ್‌ 
ಗೈಡ್‌ ಮಕ್ಕಳು ತಮ್ಮ ವೇಷಭೂಷಣಗಳೊಂದಿಗೆ ಉತ್ತಮವಾದ 
ಕಾರ್ಯಕ್ರಮ ನೀಡಿ ಎಲ್ಲರ ಮನ ರಂಜಿಸಿದರು. ಈ 
ಕಾರ್ಯಕ್ರಮದಲ್ಲಿ ಶ್ರೀಯುತ ಸಿ.ಆರ್‌. ಮೊಹಮ್ಮದ್‌ 
ಜಹೀರುದ್ದೀನ್‌ ಹಾಗು ಶ್ರೀಮತಿ ಎಂ.ಜಿ. ಭೋಪಯ್ಕರವರು 
ಅತಿಥಿಗಳಾಗಿ ಭಾಗವಹಿಸಿದ್ದರು. 


ಈ ಶಿಬಿರದಲ್ಲಿ ಸ್ಕೌಟ್‌ ಗೈಡ್‌ ಮಕ್ಕಳಿಗೆ ಪ್ರಥಮ ಚಿಕಿತ್ಸೆ, 
ಪಯೋನರಿಂಗ್‌ ನಕ್ಸೆಯನ್ನು ಓದುವುದು ಹಾಗು ಇತರ ವಿಷಯಗಳ 
ಬಗ್ಗೆ ತರಬೇತಿ ನೀಡಲಾಯಿತು ಶಿಬಿರವನ್ನು ಶ್ರೀ ಕೆ. ತಿಮ್ಮಪ್ಪ 
ರಾಜ್ಯ ಸಂಘಟನಾ ಆಯುಕ್ತರು (ಸ್ಕೌಟ್‌) ಶ್ರೀಮತಿ ಪಿ. ಸರೋಜ 
ರಾಜ್ಯ ಸಂಘಟನಾ ಆಯುಕ್ತರು (ಗೈಡ್ಸ್‌) ರವರು ಆಯೋಜಿಸಿ 
ಯಶಸ್ವಿಗೊಳಿಸಿದರು. 


ಪ್ರಥಮ ರಾಜ್ಯಮಟ್ಟದ ನಿಪುಣ ರೋವರ್‌ ಮತ್ತು 
ನಿಪುಣ ರೇಂಜರ್‌ ತರಬೇತಿ ಮತ್ತು ಪರೀಕ್ಷಾ ಶಿಬಿರ 


ತಾ| 11. ರಿಂದ 15 ನವಂಬರ್‌ 2000ದವರೆಗೆ, ಕೊಂಡಜ್ಜಿ 


FO KARNATAKA SCOUT & Gl 


ಸ್ಥಾನಿಕ ಆಯುಕ್ತ (ಕಾರ್ಯಕ್ರಮ)ಶ್ರೀ 


ಬಸಪ್ಪ ಸ್ಕೌಟ್‌ ಗೈಡ್‌ ತರಬೇತಿ ಶಿಬಿರ, ಕೊಂಡಜ್ಜಿಯಲ್ಲಿ 
ರೋವರ್ಸ್‌ ಮತ್ತು ರೇಂಜರ್ಸ್‌ಗಳಿಗೆ ಮೊದಲ ರಾಜ್ಯ ಮಟ್ಟದ 
ನಿಪುಣ ರೋವರ್ಸ್‌ ರೇಂಜರ್ಸ್‌ ತರಬೇತಿ ಮತ್ತು ಪರೀಕ್ಷಾ 
ಶಿಬಿರವನ್ನು ನಡೆಸಲಾಯ್ತು. ರೋವರ್ಸ್‌ ವಿಭಾಗದಲ್ಲಿ 39 
ರೋವರ್‌ಗಳು ಭಾಗವಹಿಸಿದ್ದು ಶ್ರೀ ಎ.ಎಂ. ಶಂಕರ್‌ ಎ.ಎಲ್‌.ಟಿ. 
(ರೋ) ನಾಯಕರಾಗಿದ್ದರು ಹಾಗು ರೇಂಜರ್‌ ವಿಭಾಗದಲ್ಲಿ 5 
ಮಂದಿ ರೇಂಜರ್‌ಗಳು ಭಾಗವಹಿಸಿದ್ದು ಶ್ರೀಮತಿ ಪಿ. ಸರೋಜ 
ಎಲ್‌.ಟಿ.(ಗೈ), ರಾಜ್ಯ ಸಂಘಟನಾ ಆಯುಕ್ತರು (ಗೈಡ್‌)ರವರು 
ನಾಯಕಿಯವರಾಗಿದ್ದರು. ಈ ಶಿಬಿರದಲ್ಲಿ ಶಿಭಿರಾರ್ಥಿಗಳಿಗೆ ವಿವಿಧ 
ಚಟುವಟಿಕೆಗಳ ಬಗ್ಗೆ ತರಬೇತಿ ನೀಡಿ ಪರೀಕ್ಷೆ ಮಾಡಲಾಯ್ತು. 
ಈ ಶಿಬಿರದಲ್ಲಿ ಶ್ರೀ ಸುಬ್ರಹ್ಮಣ್ಮ ಶಾಸ್ತ್ರಿ ಎ.ಎಲ್‌.ಟಿ. 
(ರೋ)ರವರು ಸಹಾಯಕರಾಗಿದ್ದರು. 


RESPECTFUL HOMAGE 


The Bharat Scouts and Guides, Karnataka 
Gratefully remember our beloved 


Late J.H. Patel 


President, The Bharat Scouts and Guides, 
Karnataka and Former Chief Minister of 
Karnataka 


IDE NEWS LETTER 


ಜಿಲ್ಲಾ ವಾರ್ತೆಗಳು 


ಬೆ೦ಗಳೂರು ದಕ್ಷಿಣ 


( ಸಾಮಾನ್ಯ ಮಾಹಿತಿ ಶಿಬಿರ ) 


ಆನೇಕಲ್‌ ಸ್ಥಳೀಯ ಸಂಸ್ಥೆಯ ವತಿಯಿಂದ ಶಾಲಾ 
ಮುಖ್ಕೋಪಧ್ಯ್ಮಾಯರುಗಳಿಗೆ ಸಾಮಾನ್ಮ ಮಾಹಿತಿ ಶಿಬಿರವನ್ನು ತಾ|| 
25.11.2000 ದಂದು ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢ 
ಶಾಲೆ, ಚಂದಾಪುರ, ಆನೆಕಲ್‌ ತಾಲ್ಲೂಕು, ಇಲ್ಲಿ ನಡೆಸಿದರು. 


ಈ ಶಿಬಿರದಲ್ಲಿ ಸುಮಾರು 220 ಶಾಲಾ ಮುಖ್ಯ ಶಿಕ್ಷಕರು 
ಭಾಗವಹಿಸಿದ್ದರು. ಶಿಬಿರವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ 
ಶ್ರೀ ಎನ್‌.ಎಸ್‌. ಹಿರೇಮಠರವರು ಉದ್ದಾಟಿಸಿದರು. ಶಿಬಿರದಲ್ಲಿ 
ಶ್ರೀ ಚಿನ್ನಸ್ವಾಮಿ ರೆಡ್ಡಿ, ರಾಜ್ಯ ಜಂಟಿ ಕಾರ್ಯದರ್ಶಿಗಳು, ಶ್ರೀ 
ಎಂ.ಎ. ಚೆಲ್ಲಯ್ಯ ಸ್ಥಾನಿಕ ಆಯುಕ್ತರು (ವಾ.ಸಾ.ಸಂ), ಶ್ರೀ ಕೆ. 
ತಿಮ್ಮಪ್ಪ ರಾಜ್ಯ ಸಂಘಟನಾ ಆಯುಕ್ತರು (ಸ್ಕೌ), ಶ್ರೀ ಎನ್‌. 
ಶ್ರೀನಿವಾಸನ್‌ . ಎಲ್‌.ಟಿ.(ಸ್ಕೌ) ರವರುಗಳು ಸಂಪನ್ಮೂಲ 
ವ್ಯಕ್ತಿಗಳಾಗಿದ್ದರು. | 


ಶಿಬಿರವನ್ನು ಶ್ರೀ ಮನಿಸ್ವಾಮಿ ರೆಡ್ಡಿ ಸಹಾಯಕ ಜಿಲ್ಲಾ 
ಆಯುಕ್ತರು (ಸ್ಕೌಟ್ಸ್‌), ಶ್ರೀಮತಿ ಅಶ್ವಥ್ನ'ಮ್ಮ ಸಹಾಯಕ ಜಿಲ್ಲಾ 
ಆಯುಕ್ತರು (ಗೈಡ್ಸ್‌) ರವರು ಆಯೋಜಿಸಿದ್ದರು ಸಹಾಯಕರಾಗಿ 
ಶ್ರೀ ನರೇಂದ್ರ ಕುಮಾರ್‌ ಸ್ಥಳೀಯ ಸಂಸ್ಥೆ ಕಾರ್ಯದರ್ಶಿ ಹಾಗು 
ಬ'ಗತ್‌ ಸಿಂಗ್‌ ರೋವರ್‌ ಕ್ರ್ಯೂನ ರೋವರ್‌ಗಳು 
ಭಾಗವಹಿಸಿದ್ದರು. 


ಧಾರವಾಡ 


ಮೂಲತರಬೇತಿ ಶಿಬಿರ 


ಜಿಲ್ಲೆಯ ವತಿಯಿಂದ ಜಿಲ್ಲಾ ತರಬೇತಿ ಕೇಂದ್ರ, ""ಸಸ್ಕ 
ಚೇತನ'' ದಡ್ಡಿಕಮಲಾಪುರ, ಧಾರವಾಡ, ಇಲ್ಲಿ ತಾ॥ 20 ರಿಂದ 
29 ನವಂಬರ್‌ 2000ದ ವರೆಗೆ ಅದ್ಯಾಪಕರುಗಳಿಗೆ 
ಮೂಲತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಶಿಬಿರದಲ್ಲಿ 
22 ಮಂದಿ ಶಿಬಿರಾರ್ಥಿಗಳು ಭಾಗವಹಿಸಿದ್ದರು ಶಿಬಿರದ 
ನಾಯಕರಾಗಿ ಶ್ರೀ ಜಿ.ಎ. ನರಗುಂದ ಎ.ಎಲ್‌.ಟಿ. 
(ಸ್ಕೌಟ್ಸ್‌)ರವರು ಕಾರ್ಯ ನಿರ್ವಹಿಸಿದರು. 


ಸ್ಕೌಟ್‌ ಅಧ್ಯಾಹಕರುಗಳ ಮುಂದುವರೆದ 


ತರಬೇತಿ ಶಿಬಿರ 


ಇದೇ ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ತಾ! 22 ರಿಂದ 29ರ 
ನವೆಂಬರ್‌ 2000ದವರೆಗೆ ಸ್ಕೌಟ್‌ ಅದ್ಯಾಪಕರುಗಳಿಗೆ 
ಮುಂದುವರೆದ ತರಬೇತಿ ಶಿಬಿರವನ್ನು ಶ್ರೀ ಎಂ.ಎಂ. ಲೋಂಡೆ 
ಎಲ್‌.ಟಿ. (ಸ್ಕೌಟ್ಸ್‌)ರವರ ನಾಯಕತ್ವದಲ್ಲಿ ನಡೆಸಲಾಯ್ತು. 

ಶಿಬಿರದಲ್ಲಿ 16 ಮಂದಿ ಸ್ಕೌಟ್‌ ಅಧ್ಯಾಪಕರುಗಳು ಭಾಗವಹಿಸಿ 


೫೫೫ KARNATAKA SCOUT & GUIDE NEWS LETTER 


ಶ್ರೀ ಬಿ.ಕೆ. ಪಾಟೀಲ ಎಲ್‌.ಟಿ. (ಸ್ಕೌಟ್ಸ್‌) ಮತ್ತು ಇತರರು 
ಸಹಾಯಕರಾಗಿ ಕಾರ್ಯ ನಿರ್ವಹಿಸಿದರು. 


ಈ ಶಿಭಿರಗಳಿಗೆ ರಾಜ್ಯ ಸಂಸ್ತೆಯ ಪದಾಧಿಕಾರಿಗಳಾದ ಶ್ರೀ 
ಚಿನ್ನಸ್ವಾಮಿ ರೆಡ್ಡಿ ರಾಜ್ಯ ಜಂಟಿ ಕಾರ್ಯದರ್ಶಿಗಳು, ಶ್ರೀ 
ಮೊಹಮ್ಮದ್‌ ವಾಜಿಲ್‌ ಸ್ಥಾನಿಕ ಆಯುಕ್ತರು (ಕಾರ್ಯಕ್ರಮ), 
ಶ್ರೀ ಎಂ.ಎ. ಚೆಲ್ಲಯ್ಕ ಸ್ಥಾನಿಕ ಆಯುಕ್ತರು (ವಾ.ಸಾ.ಸಂ) ಶ್ರೀ 
ಕೆ. ತಿಮ್ಮಪ್ಪ ರಾಜ್ಕ ಸಂಘಟನಾ ಆಯುಕ್ತರು (ಸ್ಕೌಟ್‌) ಶ್ರೀಮತಿ 
ಪಿ. ಸರೋಜ ರಾಜ್ಯ ಸಂಘಟನಾ ಆಯುಕ್ತರು (ಗೈಡ್ಸ್‌) 
ರವರುಗಳು ಧಾರವಾಡ ಜಿಲ್ಲಾ ಕಾರ್ಯದರ್ಶಿ ಶ್ರೀಮತಿ ಪ್ರೇಮ 
ಮಂಗಳೂರು ಎಲ್‌.ಟಿ. (ಗೈಡ್ಸ್‌) ಮತ್ತು ಶ್ರೀಮತಿ ಪ್ರಭಾಲೋಂಡೆ 
ಎಲ್‌.ಟಿ.(ಗೈ) ಹಾಗು ಸಹಾಯಕ ಜಿಲ್ಲಾ 
ಕಾರ್ಯದರ್ಶಿರವರೊಂದಿಗೆ ಬೇಟಿ ನೀಡಿದರು. 


ಈ ಶಿಭಿರಗಳ ಸಮಾರೋಪ ಸಮಾರಂಭವು ತಾ| 28.11 
.೩೦೦೦ದಂದು ಮಧ್ಯಾಹ್ನ 3.00 ಗಂಟೆಗೆ ನೆರವೇರಿತು. ಸಭೆಯಲ್ಲಿ 


ಮುಖ್ಯ ಅತಿಢಿಗಳಾಗಿ ಶ್ರೀ ಎನ್‌.ಹೆಚ್‌ ಕಟಕ ದೊಂಡ 


ಉಪನಿರ್ದೇಶಕರು. ಸಾ.ಶಿ. ಇಲಾಖೆ, ಧಾರವಾಡ, ಶ್ರೀ 
ಹೆಚ್‌.ಟಿ. ಪವಾರ ಉಪನಿರ್ದೇಶಕರು, ಪ.ಪೂ.ಶಿ. ಇಲಾಖೆ, 
ಧಾರವಾಡ ಇವರುಗಳು ಭಾಗವಹಿಸಿದ್ದರು. 


ಗಪಗ ``: 


ಗದಗ ಸ್ಹಳೀಯ ಸಂಸ್ಥೆ ನೂತನ ಕಟ್ಟಡ 


ಹೊಸ ಜಿಲ್ಲೆಯಾಗಿ ರೂಪುಗೊಂಡ ಗದಗ ಜಿಲ್ಲೆಯು ತಮ್ಮ 
ಗದಗ ಸ್ಥಳೀಯ ಸಂಸ್ಥೆಗೆ ಸರ್ಕಾರದಿಂದ 1994ರಲ್ಲಿ ಸಚಿವರಾದ 
ಶ್ರೀ ಹೆಚ್‌.ಕೆ. ಪಾಟೀಲ ಭಾರಿ ಮತ್ತು ಮಧ್ಯಮ ನೀರಾವರಿ 
ಸಚಿವರ ಸಹಕಾರದಿಂದ ರಗುಂಟೆ ಸ್ಥಳವನ್ನು 
ಪಡೆದುಕೊಂಡಿರುತ್ತಾರೆ. 


ತಾ॥ 27.9.98ರಂದು ಕಟ್ಟಡದ ಶಿಲಾನ್ಮಾಸವನ್ನು ಜಗದ್ಗುರು 
ಸಿದ್ದಲಿಂಗ ಮಹಾಸ್ವಾಮಿಗಳ ಸಾನಿಧ್ಯದಲ್ಲಿ ಶ್ರೀ ಡಿ.ಆರ್‌. ಪಾಟೀಲ 
ಶಾಸಕರು ಗದಗ, ಇವರ ಅಧ್ಯಕ್ಷತೆಯಲ್ಲಿ ಮಾನ್ಮಶ್ರೀ ವಿಜಯ 
ಸಂಕೇಶ್ವರ, ಲೋಕ ಸಭಾಸದಸ್ಕರು. ಇವರು ನೆರವೇರಿಸಿದರು. 
ಇದೇ ಸಂದರ್ಭದಲ್ಲಿ ಲೋಕ ಸಭಾಸದಸ್ಮರ ನಿದಿಯಿಂದ 98- 
99ನೇ ಸಾಲಿನಲ್ಲಿ ಕಟ್ಟಡಕ್ಕಾಗಿ ರೂ 5 ಲಕ್ಷಗಳನ್ನು ಬಿಡುಗಡೆ 


ಮಾಡಿ ರೂ 9 ಲಕ್ಷ ವೆಚ್ಚದ ಕಟ್ಟಡಕ್ಕೆ ಧನಸಹಾಯ ಮಾಡಿದರು. 


ಹಾಗೆಯೆ ತಾಲ್ಲೂಕಿನ ಶಿಕ್ಷಕ ಶಿಕ್ಷಕಿಯರು, ನಿವೃತ್ತ ಶಿಕ್ಷಕರಿಂದ 
ಹಾಗು ದಾನಿಗಳಿಂದ 1.50 ಲಕ್ಷ ರೂಪಾಯಿಗಳನ್ನು ತಾಲ್ಲೂಕಿನ 
ಕ್ಸೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಹಾಯಕ ಸ್ಕೌಟ್‌ 
ಕಮೀಷನ್‌ರಾದ ಶ್ರೀ ಡಿ.ವಿ. ಬೆಲ್ಲದ ಇವರ ಸಹಕಾರದಿಂದ 
ಸಂಗ್ರಹಿಸಿರುತ್ತಾರೆ. ಇದಕ್ಕಾಗಿ ಜಿಲ್ಲಾ ಪಂಚಾಯತ್‌ ವತಿಯಿಂದ 
ದರ 1 ಲಕ್ಷ ರೂಗಳ ಧನ ಸಹಾಯ ಮಂಜೂರಾತಿ ಹಂತದಲ್ಲಿದೆ. 


8 


ಚಿಕ್ಕಮಗಳೂರು “ಸ್ಕೌಟ್‌ ಗೈಡ್‌ ಸಪ್ತಾಹ'' 


ಸ್ಥಳೀಯ ಸಂಸ್ಥೆ ಚಿಕ್ಕಮಗಳೂರು ವತಿಯಿಂದ ತಾ| 7.11 
-2೦೦ ದಿಂದ 13.11.2000ದ ವರೆಗೆ ಸ್ಕೌಟ್‌ ಗೈಡ್‌ ಸಪ್ತಾಹವನ್ನು 
ಆಚರಿಸಲಾಯ್ತು ಈ ಸಪ್ತಾಹದಲ್ಲಿ ಸ್ಕೌಟ್‌ ಗೈಡ್‌ ಮಕ್ಕಳಿಗೆ 
ಹಾಗು ಕಬ್ಸ್‌ ಮತ್ತು ಬುಲ್‌ ಬುಲ್ಸ್‌ ಮಕ್ಕಳಿಗೆ ವಿವಿಧ 
ಚಟುವಟಿಕೆಗಳನ್ನು ನಡೆಸಲಾಯ್ತು. 


ಸಪ್ತಾಹವನ್ನು ಶ್ರೀ ಶ್ರೀಧರ್‌ ಮುಖ್ಕೋಪಾಧ್ಯಯರು 
ಡೆಮಾಸ್ಟೇಷನ್‌ ಪ್ರೌಢಶಾಲೆ ಇವರು ಉದ್ಗಾಟಿಸಿದರು. ಶ್ರೀ 
ವಿಜಯಕುಮಾರ್‌ ಜಿಲ್ಲಾ ಸಹಾಯಕ ಆಯುಕ್ತರು. ಇವರು 
ಅಧ್ಯಕ್ಷತೆ ವಹಿಸಿದ್ದರು. ತಾ| 13.11.2000 ದಂದು ನಡೆದ 
ಸಪ್ತಾಹದ ಮುಕ್ತಾಯ ಸಮಾರಂಭದಲ್ಲಿ ಮುಖ್ಯ ಅತಿಢಿಗಳಾದ 


ಶ್ರೀ ಎಂ.ಸಿ. ಮೂರ್ತಿ ಉಪನ್ಮಾಸಕರು, ಬಿ.ಎಡ್‌ ಕಾಲೇಜು, : 


ಇವರು ವಿವಿಧ ಚಟುವಟಿಕೆಗಳಲ್ಲಿ ಬಹುಮಾನ ಪಡೆದ ಸ್ಕೌಟ್‌ 
ಗೈಡ್‌ ಮಕ್ಕಳಿಗೆ ಬಹುಮಾನ ವಿತರಿಸಿದರು. ಸ್ಥಳೀಯ ಸಂಸ್ಥೆ 
ಕಾರ್ಯದರ್ಶಿ ನೀಲಕಂಠಾಚಾರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. 


ದಕ್ಷಿಣ ಕನ್ನಡ 
ಮು೦ಗಳೂರು ಗ್ರಾಮಾಂತದ ಸ್ಹಳೀಯಯ ಸಂಸ್ತೆ 


ಮಂಗಳೂರು ಗ್ರಾಮಾಂತರ ಸ್ಥಳೀಯ ಸಂಸ್ಥೆಯ ವತಿಯಿಂದ 
ಸಂಸ್ಥೆಯ ದಶಮಾನೋತ್ಸವ ಹಾಗು ಸ್ಕೌಟ್‌ ಗೈಡ್‌ ಮೇಳ, ಕಬ್‌ 
ಬುಲ್‌ ಬುಲ್‌ ಉತ್ಸವವನ್ನು ತಾ॥ 21 ಮತ್ತು 22ರನವಂಬರ್‌ 
2000 ದಂದು ಜಿಲ್ಲಾ ಪಂಚಾಯತ್‌ ಹಿರಿಯ ಪ್ರಾಥಮಿಕ ಶಾಲೆ 
ಅಂಬ್ಲಮೊಗರು, ಮಂಗಳೂರು ಇಲ್ಲಿ ಆಯೋಜಿಸಿದ್ದರು. 


ಕಾರ್ಯಕ್ರಮದ ಅಂಗವಾಗಿ 21.11.2000 ದಂದು ಸಂಜೆ 
ನಗರ ಮೆರವಣಿಗೆ, ರಾತ್ರಿ ಭವ್ಮ ಶಿಭಿರಾಗ್ನಿ ಕಾರ್ಯಕ್ರಮ 22.11 
.2000ದಂದು ಬೆಳಿಗ್ಗೆ ಸರ್ವಧರ್ಮ ಪ್ರಾರ್ಥನೆ, ಸಮಾರೋಪ 
ಸಮಾರಂಭ ನಡೆಯಿತು. 


ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಂಸ್ಥೆಯ ಸ್ಕೌಟ್ಸ್‌, ಗೈಡ್ಸ್‌, ಕಬ್ಸ್‌ 
ಮತ್ತು ಬುಲ್‌ ಬುಲ್ಸ್‌ ಸ್ಕೌಟರ್ಸ್‌ ಮತ್ತು ಗೈಡರ್ಸ್‌, ಕಬ್‌ ಮಾಸ್ಟರ್‌ 
ಫ್ಹಾಕ್‌ ಲೀಡರ್‌ಗಳು ಭಾಗವಹಿಸಿದ್ದರು. 


ಈ ಕಾರ್ಯಕ್ರಮವನ್ನು ಸ್ಥಳೀಯ ಸಂಸ್ಥೆಯ ಪದಾಧಿಕಾರಿಗಳು 
ಉತ್ತಮಾವಾಗಿ ಆಯೋಜಿಸಿದ್ದರು. 


ದಾವಣಗೆರೆ 


ಜಿಲ್ಲಾ ಸಂಸ್ಥೆಯವರು ಅಧ್ಯಾಪಕರುಗಳಿಗೆ ಮೂಲತರಭೇತಿ 
ಶಿಬಿರಗಳನ್ನು ವಿವಿಧ ವಿಭಾಗಗಳಿಗೆ ತಾ| 21 ರಿಂದ 30 
ನವಂಬರ್‌ 2000ದವರೆಗೆ ಶ್ರೀ ಕೊಂಡಜ್ಜಿ ಬಸಪ್ಪ ಸ್ಕೌಟ್‌ ಗೌಡ್ಸ್‌ 
ತರಬೇತಿ ಶಿಬಿರ, ಕೊಂಡಜ್ಜಿ ಹರಿಹರ ತಾಲ್ಲೂಕು ಇಲ್ಲಿ 
ಏರ್ಪಡಿಸಿದ್ದರು. 


ಶಿಬಿರದ ವಿವರಗಳು 


1. ಅಧ್ಯಾಪಕರುಗಳ ಮೂಲತರಬೇತಿ ಶಿಬಿರ ಸ್ಕೌಟ್‌ ವಿಭಾಗ-1 


ಭಾಗವಹಿಸಿದ ಶಿಬಿರಾರ್ಥಿಗಳು 36 ಮಂದಿ. ಶಿಬಿರದ 
ನಾಯಕರು ಶ್ರೀ ಬಿ. ಮಂಜುನಾಥ ಎಲ್‌.ಟಿ. (ಸ್ಕೌ) 


2. ಅಧ್ಕಾಪಕರುಗಳ ಮೂಲತರಬೇತಿ ಶಿಬಿರ ಸ್ಕೌಟ್‌ ವಿಭಾಗ-2 
ಭಾಗವಹಿಸಿದ ಒಟ್ಟು ಶಿಬಿರಾರ್ಥಿಗಳು - 35 ಮಂದಿ. ಶಿಬಿರದ 
ನಾಯಕರು ಶ್ರೀ ಜೆ.ಎ. ಮಣಿಯಾರ ಎ.ಎಲ್‌.ಟಿ. (ಸ್ಕೌ) 


3. ಅಧ್ಯಾಪಕರುಗಳ ಮೂಲತರಬೇತಿ ಶಿಬಿರ ಕಬ್ಸ್‌ ವಿಭಾಗ ಒಟ್ಟು 
ಶಿಬಿರಾರ್ಥಿಗಳು - 16. ಶಿಬಿರದ ನಾಯಕರು ಶ್ರೀ ಎನ್‌.ಎಮ್‌ 
ಗುರುಸ್ವಾಮಿ ಎಲ್‌.ಟಿ. (ಕಬ್ಸ್‌) 


4. ಅಧ್ಯಾಪಕಿಯರುಗಳ ಮೂಲತರಬೇತಿ ಶಿಬಿರ ಗೈಡ್‌ ವಿಭಾಗ 
ಒಟ್ಟು ಶಿಭಿರಾರ್ಥಿಗಳು-24. ಶಿಬಿರದ ನಾಯಕಿಯವರು : 
ಶ್ರೀಮತಿ ಜಯಲಕ್ಷ್ಮಿ ಸಿದ್ದೇಗೌಡ, ಎ.ಎಲ್‌.ಟಿ. (ಗೈಡ್ಸ್‌) 


5. ಅಧ್ಯಾಪಕಿಯರ ಮೂಲತರಬೇತಿ ಶಿಬಿರ, ಬುಲ್‌ ಬುಲ್‌ 
ವಿಭಾಗ ಒಟ್ಟು ಶಿಬಿರಾರ್ಥಿಗಳು ಶಿರದ 
ನಾಯಕಿಯವರು : ಶ್ರೀಮತಿ ರೇವಮ್ಮ ಎ.ಎಲ್‌.ಟಿ. 
(ಬುಲ್‌ ಬುಲ್‌) 


ಈ ಶಿಬಿರಗಳ ಸಲಹೆಗಾರರಾಗಿ ಶ್ರೀ ಮೊಹಮ್ಮದ್‌ ವಾಜಿಲ್‌ 
ಸ್ಥಾನಿಕ ಆಯುಕ್ತರು (ಕಾರ್ಯಕ್ರಮ) ಇವರು ಕಾರ್ಯ 
ನಿರ್ವಹಿಸಿದರು. ರಾಜ್ಯ ಪದಾಧಿಕಾರಿಗಳಾದ ಶ್ರೀ ಎಂ.ಎ. 
ಚೆಲ್ಲಯ್ಯ ಸ್ಥಾನಿಕ ಆಯುಕ್ತರು. (ವಾ.ಸಾ.ನಂ.) ಶ್ರೀ ಕೆ. ತಿಮ್ಮಪ್ಪ 
ರಾಜ್ಯ ಸಂಘಟನಾ ಆಯುಕ್ತರು (ಸ್ಕೌಟ್‌) ಶ್ರೀಮತಿ ಪಿ. ಸರೋಜ, 
ರಾಜ್ಯ ಸಂಘಟನಾ ಆಯುಕ್ತರು (ಗೈಡ್‌) ರವರುಗಳು ಶಿಭಿರಕ್ಕೆ 
ತಾ| 30.11.2000ದಂದು ಭೇಟಿ ನೀಡಿದ್ದರು. 


ಶಿಬಿರಗಳಲ್ಲಿ ಜಿಲ್ಲೆಯ ವಿವಿಧ ನಾಯಕ, ನಾಯಕಿಯರು 
ಸಹಾಯಕರಾಗಿದ್ದು ಶಿಭಿರಗಳನ್ನು ಯಶಸ್ವಿ ಗೊಳಿಸಿದರು. 


ಹಾವೇರಿ 


ಮೂಲ ತದಬೇತಿ ಶಿಬಿರ 


ಜಿಲ್ಲೆಯ ವತಿಯಿಂದ ಸವಣೂರು ತಾಲ್ಲೂಕಿನ 
““ಅಲ್ಲಿಪುರದಲ್ಲಿ'' ತಾ॥ 2 ರಿಂದ 11 ನವಂಬರ್‌ 2000 ದವರೆಗೆ. 
ಮೂಲ ತರಬೇತಿ ಶಿಬಿರವನ್ನು ಏರ್ಪಡಿಸಿದ್ದರು. ಒಟ್ಟು 42 
ಮಂದಿ ಅಧ್ಯಾಪಕರುಗಳು ಭಾಗವಹಿಸಿದ್ದ ಈ ಶಿಬಿರವನ್ನು ಎರಡು 
ಶಿಭಿರಗಳನ್ನು ಮಾಡಿ ಶಿಬಿರ 1 ಇದರಲ್ಲಿ 20 ಮಂದಿ ಮತ್ತು 
ಶಿಬಿರ 2 ಇದರಲ್ಲಿ 22 ಮಂದಿ ಕ್ರಮವಾಗಿ ಶ್ರೀ ಬಿ.ಕೆ. ಪಾಟಿಲ 
ಎಲ್‌.ಟಿ. (ಸ್ಕಾ) ಮತ್ತು ಶ್ರೀ ಜಿ.ವಿ. ನರಗುಂದ್‌ 
ಎ.ಎಲ್‌.ಟಿ.(ಸ್ಕೌ) ಇವರುಗಳ ನಾಯಕತ್ವದಲ್ಲಿ ತರಬೇತಿ 


ನೀಡಲಾಯ್ತು. 


ಈ ಶಿಬಿರಗಳಿಗೆ ರಾಜ್ಯ ತರಬೇತಿ ಆಯುಕ್ತರಾದ ಶ್ರೀ 
ನಾರಾಯಣ ಶೆಟ್ಟಿರವರು ಬೇಟಿ ನೀಡಿ ಶಿಬಿರಾರ್ಥಿಗಳಿಗೆ 
ಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಟ್ಟರು. 
ಸ್ಕೌಟ್‌, ಗೈಡ್‌, ಅಧ್ಯಾಪಕರ ಸಭೆ 

ಹಾವೇರಿ ಸ್ಥಳೀಯ ಸಂಸ್ಥೆಯವರು ಸ್ಕೌಟ್‌, ಗೈಡ್‌ 


[6655656665646545444444 ಳಳ ಅಯಾ ರಾರಾ KARNATAKA SCOUT & GUIDE NEWS LETTER 


ಅಧ್ಕಾಪಕರುಗಳ ಸಭೆಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, 
ಹಾವೇರಿ ಇಲ್ಲಿ ತಾ18.11.2000ರಂದು ನಡೆಸಿದರು. ಸಭೆಯಲ್ಲಿ 
ಸ್ಥಳೀಯ ಸಂಸ್ಥೆಯ ಚಟುವಟಿಕೆಗಳ ಬಗ್ಗೆ ಚರ್ಚಿಸಲಾಯ್ತು 
ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಅಕ್ಕಿ ಅಧ್ಯಕ್ಷತೆ 
ವಹಿಸಿದ್ದರು, ಶ್ರೀಮತಿ ಮಾಧುರಿ ದೇವದರ್‌, ಜಿಲ್ಲಾ ಆಯುಕ್ತರು 
ಗೈಡ್‌, ಮತ್ತು ಶ್ರೀ ನಾರಾಯಣ ಶೆಟ್ಟಿ ರಾಜ್ಯ ತರಬೇತಿ ಆಯುಕ್ತರು 
(ಸ್ಕೌಟ್‌)ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. 


ಶ್ರೀ ಎಂ.ಆರ್‌. ಪಾಟೀಲ ಜಿಲ್ಲಾ ಕಾರ್ಯದರ್ಶಿಗಳು 
ಸಭೆಯನ್ನು ಆಯೋಜಿಸಿದ್ದರು. 


ಮೈಸೂರು ನಗರ 


ಮೂಲತದರಬೇತಿ ಶಿಬಿರ 


ಮೈಸೂರು ನಗರ ಜಿಲ್ಲೆಯಲ್ಲಿ ಅಧ್ಕಾಪಕರ ಮೂಲತರಬೇತಿ 
ಶಿಬಿರಗಳನ್ನು ವಿವಿಧ ವಿಭಾಗಗಳಲ್ಲಿ ತಾ॥ 30.10.2000 ದಿಂದ 
8.11.2000 ವರೆಗೆ ಜಿಲ್ಲಾ ಕಛೇರಿಯಲ್ಲಿ ನಡೆಸಲಾಯ್ತು. 


ಶಿಬಿರದ ವಿವರಗಳು 


1. ಸ್ಕೌಟ್‌ ವಿಭಾಗದ ಮೂಲ ತರಬೇತಿ ಶಿಬಿರ. ಶಿಭಿರಾರ್ಥಿಗಳು 
12 ನಾಯಕರಾಗಿ ಶ್ರೀ ಆನಂದ ಅಡಿಗ ಎ.ಎಲ್‌.ಟಿ. (ಸ್ಕೌಟ್‌) 
ಇವರು ಶಿಬಿರವನ್ನು ನಡೆಸಿದರು. 


2. ಗೈಡ್‌ ವಿಭಾಗದ ಮೂಲತರಬೇತಿ ಶಿಬಿರದಲ್ಲಿ 12 ಮಂದಿ 
ಶಿಬಿರಾರ್ಥಿಗಳು ಭಾಗವಹಿಸಿದ್ದರು. ಶ್ರೀಮತಿ ಕೆ.ಸಿ. ಪ್ರೇಮಲತ 
ಎಂ.ಎಲ್‌.ಟಿ. (ಗೈಡ್‌) ನಾಯಕಿಯವರಾಗಿದ್ದರು 


8. ಬುಲ್‌ ಬುಲ್‌ ವಿಭಾಗದ ಮೂಲತರಬೇತಿ ಶಿಬಿರದಲ್ಲಿ 12ಮಂದಿ 
ಶಿಬಿರಾರ್ಥಿಗಳು ಭಾಗವಹಿಸಿದ್ದರು ಶ್ರೀಮತಿ ಬಿ.ಟಿ. ಸೀತಾದೇವಿ 
ಎ.ಎಲ್‌.ಟಿ. (ಬು.)ರವರು ನಾಯಕಿಯವರಾಗಿದ್ದರು. 


ಶಿಬಿರಗಳಿಗೆ ಶ್ರೀ ನಾರಾಯಣ ಶೆಟ್ಟಿ ರಾಜ್ಯ ತರಬೇತಿ 
ಆಯುಕ್ತರು (ಸ್ಕೌಟ್‌) ಶ್ರೀಮತಿ ಜಾನಕಿ ವೇಣುಗೋಪಾಲ್‌ ರಾಜ್ಯ 
ತರಬೇತಿ ಆಯುಕ್ತರು (ಗೈಡ್ಸ್‌). ಇವರುಗಳು ಭೇಟಿ ನೀಡಿ 
ಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಟ್ಟರು 


ಜಿಲ್ಲಾ ಮೇಳ 


ದಕ್ಷಿಣ ಕನ್ನಡ 


ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಜಿಲ್ಲಾ ಸಂಸ್ಥೆಯು 
ಪುತ್ತೂರಿನಲ್ಲಿ ನವಂಬರ್‌ 8 ರಿಂದ 12, 2000ದವರೆಗೆ 
ಹಮ್ಮಿಕೊಂಡಿದ್ದ ರೋವರ್‌ ರೇಂಜರ್‌ ಸಮಾಗಮ, ಸ್ಕೌಟ್‌ ಗೈಡ್‌ 
ಮೇಳ ಮತ್ತು ಕಬ್‌ ಬುಲ್‌ ಬುಲ್‌ ಉತ್ಸವದ ಸಮಾರೋಪ 
ಸಮಾರಂಭವು ಇತೀಚೆಗೆ ನಡೆಯಿತು. 


ಪುತ್ತೂರು ಸ್ಥಳೀಯ ಸಂಸ್ಥೆಯ ಆತಿಥ್ಮದಲ್ಲಿ ಪುತ್ತೂರಿನ ಸಂತ 
ಫಿಲೋಮಿನ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಈ ವಾರ್ಷಿಕ 
ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಜಿಲ್ಲಾ ಸಂಸ್ಥೆಯ 
ಕಾರ್ಯಾಧ್ಯಕ್ಷ ಶ್ರೀ ಐ.ಎ. ಕೈರನ್ನು ಅವರು ಅಧ್ಯಕ್ಷತೆ ವಹಿಸಿದ್ದರು. 


ಬಿಇ 


ಉತ್ಸವದ ವರದಿ ನೀಡಿದರು. 


ಅಭ್ಯಾಗತರಾಗಿ ಭಾಗವಹಿಸಿದ್ದ ವಿಧಾನಸಭಾ ವಿಪಕ್ಷ ಉಪನಾಯಕ 
ಶ್ರೀ ಡಿ.ವಿ. ಸದಾನಂದ ಅವರು ಮಕ್ಕಳನ್ನು ಉದ್ದೇಶಿಸಿ 
ಮಾತನಾಡುತ್ತಾ ಈ ದೇಶಕ್ಕೆ ಯಾವುದು ಅತ್ಯಂತ 
ಅವಶ್ಯವಾಗಿದೆಯೋ ಆ ಶಿಸ್ತು ಸ್ಕೌಟ್ಸ್‌ ಗೈಡ್ಸ್‌ಗಳಲ್ಲಿ ಇದೆ. ನಮ್ಮ 
ದೇಶ ಶಿಸ್ತಿನ ದೇಶವಾಗಬೇಕು ಮಾದರಿ ರಾಷ್ಟ್ರವಾಗಬೇಕೆಂಬುದು 
ನಮ್ಮ ಅಪೇಕ್ಷೆಯಾಗಿತ್ತು. ಸ್ಕೌಟ್‌ ಗೈಡ್‌ ಶಿಕ್ಷಣದ 
ಧ್ಯೇಯೋದ್ದೇಶಗಳು ಇವುಗಳ್ನು ಪೂರೈಸುವ, ನಾಯಕತ್ವ ಹಾಗೂ 
ದೇಶಪ್ರೇಮವನ್ನು ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ 
ಎಂದರು. ಅವರು ತಮ್ಮ ಮಾತನ್ನು ಮುಂದುವರಿಸುತ್ತಾ 
ಮನೆಯಲ್ಲಿ ತಂದೆ ತಾಯಿಗೆ ಒಂದೋ ಎರಡೋ ಮಕ್ಕಳಿರಬಹುದು. 
ಆದರೆ ಭಾರತಾಂಬೆಗೆ ನಾವೆಲ್ಲರೂ ಮಕ್ಕಳೆ. ತಂದೆ ತಾಯಿಗೆ 
ಮನೆಗೆ ನಮ್ಮ ಕರ್ತವ್ಶ ಪೂರೈಸಿದರೆ ಸಾಲದು. ನಮ್ಮೆಲ್ಲರ 
ಮಾತೆ ಬಾರತಾಂಬೆಗೆ ನಮ್ಮ ಪಾಲಿನ ಕರ್ತವ್ಯವನ್ನು 
ಮಾಡಲೇಬೇಕೆಂದು ನಾವೆಲ್ಲರೂ ಅರಿತುಕೊಳ್ಳಬೇಕು, ಎಂದರು. 


ಸಂತ ಫಿಲೋಮಿನ ಕಾಲೇಜಿನ ಪ್ರಾಂಶುಪಾಲ: ರೆ.ಫಾ.ಫೆಡ್ರಿಕ್‌ 
ಮಸ್ಕರೇಂನ್ಹಸ್‌ ಅವರು ಮಾತನಾಡಿ ದೇಶ ಭಕ್ತಿ, ದೈವಭಕ್ತಿ, 
ಸೇವಾಮನೋಭಾವ ನಮ್ಮಲ್ಲಿ ಬೆಳೆದರೆ ನಾವೆಲ್ಲರೂ ಉತ್ತಮ 
ಪ್ರಜೆಗಳಾಗುತ್ತೇವೆ. ಪ್ರೀತಿಯಿಂದ ಸಂತೋಷವನ್ನು ಗಳಿಸಿರಿ, 
ವಿಶ್ವಾಸ ಮತ್ತು ಸೇವೆ ನಮ್ಮ ಆದರ್ಶವಾಗಲಿ," ಎಂದು ಶುಭ 
ಹಾರೈಸಿದರು, ಸಮಾರಂಭದ ಇನ್ನೊಬ್ಬ ಅಭ್ಯಾಗತ ಶ್ರೀ ಸವಣೂರು 
ಸೀತಾರಾಮ ರೈ ಅವರು ಮಾತನಾಡುತ್ತಾ ಸಮವಸ್ತ್ರ, ಧರಿಸಿದರೆ 
ಸಾಲದು ಸಮವಸ್ತಕ್ಕೆ ಪ್ರತಿಜ್ಞೆ ಮತ್ತು ನಿಯಮಕ್ಕೆ 
ಬದ್ಧರಾಗಿರಬೇಕು... ಬುದ್ಧ ಏಸು, ಗಾಂಧಿಯ ಸಂದೇಶವನ್ನು ಅರ್ಥ 
ಮಾಡಿಕೊಂಡು ಆ ದಾರಿಯಲ್ಲಿ ನಡೆಯಬೇಕು. ಆ ಶಕ್ತಿ ನಿಮಗೆ 
ಬರಲಿ ಎಂದು ಹರಸಿದರು. . 


ಮೇಳದ ನಿರ್ದೇಶಕ ಶ್ರೀ ಎಂ. ಪ್ರಭಾಕರ ಭಟ್‌ ಮೇಳ ಹಾಗೂ 
ಮಾ. ಕೀರ್ತನ್‌ (ಕಬ್‌) 
ಮಾ.ಪ್ರಮೋದ್‌ ಪೈ (ಸ್ಕೌಟ್‌) ಕುಮಾರಿ ರಶ್ಮಿ ಡಿ ಸೋಜ 
(ಬುಲ್‌ ಬುಲ್‌) ಕುಮಾರಿ ಆದಿತಿ ಮಾನಸ (ಗೈಡ್‌) 
ಶಿಬಿರಾರ್ಥಿಗಳ ಪರವಾಗಿ ತಮ್ಮ ಅನಿಸಿಕೆ ಹೇಳಿದರು. 
ಸಮಾರಂಭದ ಮುನ್ನ ಸ್ಕೌಟ್‌ ಗೈಡ್‌ಗಳ ಆಕರ್ಷಕ ಪಥ ಸಂಚಲನ 


ನಡೆದಿದ್ದು ಪುತ್ತೂರಿನ ಸಹಾಯಕ ಪೋಲಿಸ್‌ ಅಧೀಕ್ಷಕ ಶ್ರೀ ಎಸ್‌ 


ಮುರುಗನ್‌ ಐ.ಪಿ.ಎಸ್‌. ಗೌರವ ರಕ್ಷೆ ಸ್ವೀಕರಿಸಿದರು. ಪುತ್ತೂರು 
ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಶ್ರೀಧರ ರೈ ಅವರು 
ಬಿಂದು-ಸಿಂಧು ಯೋಜನೆಯಡಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ 
ಅತ್ಯಂತ ಹೆಚ್ಚು ಧನ ಸಂಗ್ರಹಿಸಿಕೊಟ್ಟ ಶಾಲೆ ಮತ್ತು ಮಕ್ಕಳನ್ನು 
ಸ್ಮರಿಸಿ ನೆನಪಿನ ಕಾಣಿಕೆ ನೀಡಿದರು. 


ಜಿಲ್ಲಾ ಸಂಘಟನಾ ಆಯುಕ್ತ ಶ್ರೀ ಎಂ.ಜಿ.ಕಜೆ ನಿರ್ವಹಿಸಿದ 
ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಶ್ರೀ ಗಣಪತಿ 
ನಾಯಕ್‌ ಸ್ವಾಗತಿಸಿ, ರೋವರ್‌ ರೇಂಜರ್‌ ಸಮಾಗಮದ 
ನಿರ್ದೇಶಕ ಡಾ. ಶ್ರೀಶಕುಮಾರ್‌ ವಂದಿಸಿದರು. 


ಸ್ವತಂತ್ರದಳದ ಕಾರ್ಯಕ್ರಮಗಳು 


ಬೆಂಗಳೂರು ದಕ್ಷಿಣ ಜಿಲ್ಲೆಯ 15ನೇ ಕಂಠೀರವ ಸ್ವತಂತ್ರ 


ಸ್ಕೌಟ್‌ ದಳ ಹಾಗು ಕಂಠೀರವ ಗೈಡ್‌ ದಳವು ತಾ| 29.10.2000 
ದಿಬ”111.2000ದ ವರೆಗೆ. ರಾಜ್ಯ ತರಬೇತಿ ಕೇಂದ್ರವಾದ, 
ಶ್ರೀ ಕೊಂಡಜ್ಜಿ ಬಸಪ್ಪ ಸ್ಕೌಟ್‌ ಗೈಡ್‌ ತರಬೇತಿ ಕೇಂದ್ರ, 
ಕೊಂಡಜ್ಜಿ, ಹರಿಹರತಾಲ್ಲೂಕು ಇಲ್ಲಿ ದಳದ ವಾರ್ಷಿಕ ಶಿಬಿರವನ್ನು 
ನಡೆಸಿದರು. 


ಶಿಬಿರದಲ್ಲಿ 21 ಮಂದಿ ಸ್ಕೌಟ್‌ ಗೈಡ್‌ ಮಕ್ಕಳು 
ಭಾಗವಹಿಸಿದ್ದರು ಶಿಬಿರದಲ್ಲಿ ಸ್ಕೌಟ್‌ ಗೈಡ್‌ ಚಟುವಟಿಕೆಗಳಾದ 
ಪಯೋನಿಯರಿಂಗ್‌, ಪ್ರಥಮ ಚಿಕಿತ್ಸೆ, ಈಜುವುದು ಮುಂತಾದ 
ಚಟುವಟಿಕೆಗಳನ್ನು ನಡೆಸಲಾಯ್ತು. 


ಶಿಬಿರವನ್ನು ಶ್ರೀ ಬಿ.ವಿ. ಶೇಖರ್‌ ಸ್ಕೌಟ್‌ ಅಧ್ಯಾಪಕರು, ಇವರ 
ನೇತೃತ್ವದಲ್ಲಿ ಶ್ರೀ ಸೈಯದ್‌ ಹುಸೇನ್‌ ಸಹಾಯಕ ಸ್ಕೌಟ್‌ 
ಅಧ್ಯಾಪಕರು, ಕು. ಹೇಮ ಶ್ರೀಧರ್‌ ಗೈಡ್‌ ಅಧ್ಯಾಪಕಿ, ಕು. 
ಜಗದೀಶ್ವರಿ ಸಹಾಯಕ ಗೈಡ್‌ ಅಧ್ಕಾಪಕಿಯವರ ಸಹಾಯಕತ್ವದಲ್ಲಿ 
ನಡೆಸಲಾಯಿತು. 


ರಾತ್ರಿ ಹೊರ ಸ೦ಚಾದ 


ಬೆಂಗಳೂರು ದಕ್ಷಿಣ ಜಿಲ್ಲೆಯ 15ನೇ ಕಂಠೀರವ ಸ್ಕೌಟ್‌ ದಳ 
ಮತ್ತು ಶ್ರೀ ಕೊಂಡಜ್ಜಿ ಬಸಪ್ಪ ಸ್ಕೌಟ್‌ ದಳದ ಸ್ಕೌಟ್‌ಗಳು. 
ಬೆಂಗಳೂರಿನಿಂದ ದೊಡ್ಡಬಳ್ಳಾಪುರದ ಬೆಸೆಂಟ್‌ ಪಾರ್ಕ್‌ ವರೆಗೆ 
ರಾತ್ರಿ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ನಡಿಗೆ 
ಕಾರ್ಯಕ್ರಮವು ತಾ| 25.11.2000 ದಂದು ರಾತ್ರಿ 9.30ಕ್ಕೆ 
ಭಾರತ ಸ್ಕೌಟ್‌ ಮತ್ತು ಗೈಡ್ಸ್‌, ಕೇಂದ್ರ ಕಛೇರಿ ಆವರಣದಿಂದ 
ಪ್ರಾರಂಭವಾಯಿತು. ಈ ಕಾರ್ಯಕ್ರಮವನ್ನು ಶ್ರೀ ಶಿವಸ್ವಾಮಿ 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಸೆಂಟ್ರಲ್‌ ಪೋಲೀಸ್‌ ಠಾಣೆ ಇವರು 
ಹಸಿರು ನಿಶಾನೆ ತೋರಿಸಿ ಪ್ರಾರಂಭಿಸಿದರು ಸುಮಾರು 44 ಕಿ.ಮಿ. 
ದೂರವನ್ನು ಇಡೀ ರಾತ್ರಿ ನಡೆದು ದೊಡ್ಡಬಳ್ಳಾಪುರದ ಬೆಸೆಂಟ್‌ 
ಪಾರ್ಕ್‌ನ್ನು ತಾ॥ 26.11.2000 ಬೆಳಿಗ್ಗೆ. 7.30ಕ್ಕೆ ತಲುಪಿದರು. 


ಈ ಕಾರ್ಯಕ್ರಮವು ಶ್ರೀ ಬಿ.ವಿ. ಶೇಖರ್‌, ಸ್ಕೌಟ್‌ 
ಅಧ್ಯಾಪಕರು 15ನೇ ಕಂಠೀರವ ಸ್ಕೌಟ್‌ದಳ ಬೆಂಗಳೂರು, ಇವರ 
ನೇತೃತ್ವದಲ್ಲಿ ನಡೆಯಿತು. 


NS KARNATAKA SCOUT & GUIDE 


WORLD PEACE 


(Satyam Shivam Sundaram) 


God is one, 

put His names are many; 
Reality is one, 

but its ways are many; 
Spirituality is one, 

but religions are many; 
Humanity is one, 

but human beings are many. 


\ 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
‘There cannot be one religion | 
for the whole world, | 
Religions are like flowers of a | 
: | 
beautiful garden, | 
Every flower has got its own | 
individual beauty | 
Adding to the total beauty | 
| 

/ 
of the garden. 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 


Enjoy the beauty of the flower 
of your choice ! 

While enjoying the beauty 
of the garden as such ! 

Let not your choice be thrust 
on others 

Nor be it a cause for coercion 
and conflict! 


- Sri Taralabalu Jagadguru 
Dr Shivamurthy Shivacharya Maha Swamiji 


Peace Message Written on Peace 
Published by UNESCO in France 


ಕ ಗ ಸವರ. — —— ಲಾ ಮಾ ಲಾ ಮಾ ಲಾ ಅಕಾ ಜಾತಾ ತಾ ಜಾಕ್‌ ಮಾ ನ ಲಾ ಅಘ ನಾನಾ ವನಾನಿ ಜಟಕ ಅ ದಾನಿ ಶಶ್‌ ಶಶ್‌ ಅಟ್‌ ರವಾ ವರವನು ಅ ಅಟ್‌ ಶಶ್‌ ಬನಾನ ಅಶ್‌ ವನವನವ ಶಶ್‌ ನನನ ವನೂ ನವನ ಮವನ ಬಾ ನಾವಾ ಮಾ ನ ಲಾ ಕಲ ಲಿ ಮಾನ ಅ ಜಾ ತ 


NEWS LETTER 


KARNATAKA SCOUT & GUIDE NEWS LETTER 


Badge Examiners & Instructors Trainers 
Training Course 


Observance of National Youth Day 


Course for Training Counsellors 


Treekking Cum Environment 
Camp for Rovers & Rangers 


Himalaya Cub Wood Badge Course 
Basic Course for Commissioners 


Observance of World Scout Day/ 
Thinking Day 


Rajyapuraskar Scouts and Guides Rally 


24th Karnataka State Jamborottee 


Affection 
Respect 
Love 

Good Example 
Kindness 
Tolerance 
Forgiveness 
Patriotism 
Support 
Guidance 
Co-operation 
Best Effort 


4th to 8th Jan 2001 


12th Jan 2001 


15th to 19th Jan 2001 


18 to 22nd Jan 2001 


20th to 29th Jan 2001 
25th to 29th Jan 2001 


22nd Feb 2001 
Feb. 2001 


18th Apr. 24th 2001 


Besant Park 


All over state 
Sasyachethana 
Doddikamalapur, 


Dharwar 


Pilikula, Nisargadhama 


Vamanjoor, Mangalore 


Kondajji 
Kondajji 

All over state 
Raj Bhavan 
Bangalore 
Belgaum 


- State Secretary 


] 
(For Restricted Circulat 


2 
ion) 


